CPMG/ KA/ BG-GPO/13/2003-2005 | ವಿಶ್ವಮಾನವ ವರ್ಷ 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 





(© 





ಸಂಪುಟ ೧೩೯ | ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್‌ ೧೬, ೨೦೦೪ (ಭಾದ್ರಪದ ೨೫, ಶಕ ವರ್ಷ ೧೯೨೬) | ಸಂಚಿಕೆ ೩೮ 








ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಕರ್ನಾಟಕ ಭೂಸ್ವಾಧೀನ ಕಾಯ್ದೆ ಕಲಂ 48 (1) ರದ್ದಿಯಾತಿ ಅಧಿಸೂಚನೆ 
ನಂ. ಕಂ:ಎಲ್‌ಎಕ್ಕೂಎ: ಕೊಹರೈಲ್ವೆ:ಸಿಆರ್‌:133:02-03 ದಿನಾಂಕ: 31ನೇ ಆಗಸ್ಟ್‌ 2004 

1961ರ ಕರ್ನಾಟಕ ಅಧಿನಿಯಮ 17ರ ಮೂಲಕ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ 1894ರ ಕೇಂದ್ರ ಅಧಿನಿಯಮ 
(1), 1894ರ ಕಲಂ 48(1)ರ ಪ್ರಕರಣದ ಮೂಲಕ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರಕ್ಕೆ ಮುಂದಿನ 
ಅನುಸೂಚನೆಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನುಗಳ ಬಗ್ಗೆ ಸದರಿ ಅಧಿನಿಯಮದ ಅದೇ ಕಲಂ 4ನೇ ಉಪಪ್ರಕರಣದ ಮೇರೆಗೆ 
ಹೊರಡಿಸಿರುವ ಅಧಿಸೂಚನೆ ಕ್ರಮಾಂಕ ಎಲ್‌ಎಕ್ಕೂ. ಕೊಹ ರೈಲ್ವೆ: ಸಿಆರ್‌:133:02-03, ದಿನಾಂಕ: 17.02.2003ರಲ್ಲಿ ಜಿಲ್ಲಾಧಿಕಾರಿಗಳು, 
ದಾವಣಗೆರೆ ಇವರಿಂದ ಅನುಮೋದನೆಯಾದ ಅಧಿಸೂಚನೆಯನ್ನು ದಿನಾಂಕ: 13.03.2003ರ ಕರ್ನಾಟಕ ರಾಜ್ಯಪತ್ರದ ಭಾಗ-6ರಲ್ಲಿ ಪುಟದ 
ಸಂಖ್ಯೆ 132 ರಿಂದ 133 ರವರೆಗೆ ಪ್ರಕಟವಾಗಿರುತ್ತದೆ. ಸದರಿ ಗ್ರಾಮದಲ್ಲಿ ಭೂಸ್ವಾಧೀನವಾಗಿರುವ ಜಮೀನುಗಳ ಜಂಟಿ ತಪಾಸಣೆಯಲ್ಲಿ 
(ಜೆ.ಎಂ.ಸಿ) ಭೂಸ್ವಾಧೀನಕ್ಕೊಳಪಡುವ ಕ್ಷೇತ್ರವು ಕಡಿಮೆಯಾಗಿರುವುದರಿಂದ, ಸದರಿ ಪ್ರದೇಶವು ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ 
ಗ್ರೇಜ್‌ ಮಾರ್ಗ ಹಾಯ್ದು ಹೋಗಲು ಅವಶ್ಯವಿಲ್ಲದ್ದರಿಂದ ಸದರಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಭೂಸ್ವಾಧೀನ ನಡುವಳಿಕೆಯನ್ನು ಈ ತಿದ್ದುಪಡಿ 
ಮೂಲಕ ರದ್ದುಪಡಿಸಲಾಗಿದೆ. 
























































ಅನುಸೂಚಿ 
ಜಿಲ್ಲೆ: ದಾವಣಗೆರೆ, ತಾಲ್ಲೂಕು: ಹರಪನಹಳ್ಳಿ ಹೋಬಳಿ: ಕಸಬ ಗ್ರಾಮ: ನಿಚ್ಚಾಪುರ 
ಕ್ರ. | ದಿನಾಂಕ: 13.3.03ರಲ್ಲಿನ 4(1)ರ ಅಧಿಸೂಚನೆಯಲ್ಲಿ | ಜಂಟಿ ಮೋಜಣಿಯಲ್ಲಿ 4(1)ರ ಅಧಿಸೂಚನೆ ಮತ್ತು 
ಸಂ. ಇರುವಂತೆ (ಜಿಎಂಸಿ)ಯ ಪ್ರಕಾರ ಆಕಾರ ಜಂಟಿ ಮೋಜಣಿಯಲ್ಲಿನ 
ಕ್ರ. ಸರ್ವೆ ವಿಸ್ತೀರ್ಣ ಆಕಾರ ವಿಸ್ತೀರ್ಣ ಎಕರೆ ಸೆಂಟ್ಸ್‌ ವ್ಯತ್ಯಾಸವನ್ನು 
ಸಂ. | ನಂಬರ್‌ ಎಕರೆ.ಸೆಂಟ್ಸ್‌ ಕಡಿಮೆಗೊಳಿಸುವ ಕ್ಷೇತ್ರ 
1 2 3 4 5 6 7 8 
1 1 157ಜಿ 0-03 0-01 0-03 0-02 0-001 
2 2 150:ಬಿ 1-06 0-47 0-98 0-44 0-08 
3 3 150: 0-62 0-28 0-59 0-26 0-03 
4 |4| 149:ಬಿ 0-06, 0-02 0-06 0-03 0-08 
ಒಟ್ಟು 0-11 
ಪಿ.ಆರ್‌. 340 ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ. 


( ೭೫೩) 


೭೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೬, ೨೦೦೪ ಭಾಗ - ೬ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಭೂ ಆರ್ಜನೆ ಅಧಿನಿಯಮ 4 (1ನೇ ಪ್ರಕರಣದ ಮೇರೆಗಿನ ಅಧಿಸೂಚನೆ ಸಂ: ಎಲ್‌ಎಕ್ಯೂ:ಸಿಆರ್‌:54:04-05 ದಿನಾಂಕ: 20ನೇ ಆಗಸ್ಟ್‌ 2004 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ: ದೇವರ ಬೆಳಕೆರೆ ಪಿಕಪ್‌ ಯೋಜನೆಯ ಸಲುವಾಗಿ ಅಗತ್ಯವಾಗಿದೆಯೆಂದು ಕರ್ನಾಟಕ ಸರ್ಕಾರಕ್ಕೆ 
ಕಂಡುಬಂದಿರುವುದರಿಂದ. 

ಕರ್ನಾಟಕ ಅಧಿನಿಯಮ 1961ರ 17ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ ನೇ ಪ್ರಕರಣದ (1) ಉಪಪ್ರಕರಣದ ಉಪಬಂಧಗಳ 
ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರವು ಅಧಿನಿಯಮದ 42)ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಲು ವಿಶೇಷ ಭೂ ಅರ್ಜನೆ ಅಧಿಕಾರಿ ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡುತ್ತದೆ. 

ಸದರಿ ಅಧಿನಿಯಮದ 3 (ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಅಧಿನಿಯಮದ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಉಪವಿಭಾಗಾಧಿಕಾರಿ, ದಾವಣಗೆರೆ 
ಉಪವಿಭಾಗ, ಇವರನ್ನು ನೇಮಕ ಮಾಡಿದೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವುದೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಮೂವತ್ತು ದಿವಸಗಳೊಳಗಾಗಿ ಅಥವಾ ಅದಕ್ಕೆ ಮುಂಚೆ ಕರ್ನಾಟಕ ಅಧಿನಿಯಮ 
1961ರ 17ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ಉಪವಿಭಾಗಾಧಿಕಾರಿ ಹಾಗೂ ಭೂ 
ಸ್ವಾಧೀನಾಧಿಕಾರಿ, ದಾವಣಗೆರೆ ಉಪವಿಭಾಗ ಇವರಿಗೆ ಲಿಖಿತ ಮೂಲಕ ಸಲ್ಲಿಸಬಹುದು. 

ಸದರಿ ಭೂ ಆರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವುದೇ ಮೋಜಿಣಿದಾರರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ 
ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ 
ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರ ಅನುಮತಿ ಇಲ್ಲದೇ ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು 
ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಭೂ ಆರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು 
ಸದರಿ ಅಧಿನಿಯಮ (ಏಳನೇ ಖಂಡದ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ಉಪವಿಭಾಗಾಧಿಕಾರಿ ಹಾಗೂ ಭೂಸ್ವಾಧೀನಾಧಿಕಾರಿ, ದಾವಣಗೆರೆ ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಇಡಲಾಗಿದೆ. 

ಅನುಸೂಚಿ 




















ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹರಿಹರ ಹೋಬಳಿ: ಮಲೆಬೆನ್ನೂರು ಗ್ರಾಮ: ಗುಳದಹಳ್ಳಿ 
ಕ್ರ. ವಿವರಣೆಯೊಂದಿಗೆ ಖಾತೆದಾರರ: ಅನುಭವದಾರರ ಅಥವಾ ಗೇಣಿದಾರರ ರಿ. ಸ. ತರಹೆ ಚಕ್ಕುಬಂದಿ ಅಗತ್ಯವಾದ 
ಸಂ. ಕ್ರ.ಸಂ. ಅಥವಾ ಅಥವಾ ಹಿತಾಸಕ್ತಿ ಹೊಂದಿರುವ ಇತರೆ ವ್ಯಕ್ತಿಯ ಹೆಸರು ನಂಬರ್‌ ಪೂರ್ವ ಪಶ್ಚಿಮ | ಉತ್ತರ | ದಕ್ಷಿಣ | ಅಂದಾಜು ವಿಸ್ತೀರ್ಣ 
ನಿವೇಶನ ಸಂ: ಎ-ಗುಂ ಷರಾ 
1 2 3 4 5 6 7 8 9 10 11 
ಜಿ. ಎಸ್‌. ಲಿಂಗಪ್ಪ ಬಿನ್‌ ಶಂಕ್ರಪ್ಪ 84 ಖುಷ್ಕಿ 9 7 12 6 0-08 - 
ಥ್ರ ಬಸಪ್ಪ ಬಿನ್‌ ನಿಂಗಪ್ಪ ಸತ್ತೂರು, ಲಕ್ಷ ಮ್ಮ ,ನಂಜಪ್ಪ 12/81 ಖುಷ್ಕಿ ಹಳ್ಳ 33 13 11 0-12 
ಒಟ್ಟು 0-20 






































ಪಿ.ಆರ್‌.332 


ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, 


ದಾವಣಗೆರೆ. 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೬, ೨೦೦೪ ೭೫೫ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಭೂ ಆರ್ಜನೆ ಅಧಿನಿಯಮ 4 (1)ನೇ ಪ್ರಕರಣದ ಮೇರೆಗಿನ ಅಧಿಸೂಚನೆ ಸಂ: ಎಲ್‌ಎಕ್ಕೂ:ಸಿಆರ್‌:48:04-05 ದಿನಾಂಕ: 20ನೇ ಆಗಸ್ಟ್‌ 2004 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ: ದೇವರಬೆಳಕೆರೆ ಪಿಕಪ್‌ ಯೋಜನೆಯ ಸಲುವಾಗಿ ಅಗತ್ಯವಾಗಿದೆಯೆಂದು ಕರ್ನಾಟಕ ಸರ್ಕಾರಕ್ಕೆ 
ಕಂಡುಬಂದಿರುವುದರಿಂದ. 

ಕರ್ನಾಟಕ ಅಧಿನಿಯಮ 1961ರ 17ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ ನೇ ಪ್ರಕರಣದ (1) ಉಪಪ್ರಕರಣದ ಉಪಬಂಧಗಳ 
ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರವು ಅಧಿನಿಯಮದ 42)ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಲು ವಿಶೇಷ ಭೂ ಆರ್ಜನೆ ಅಧಿಕಾರಿ ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡುತ್ತದೆ. 

ಸದರಿ ಅಧಿನಿಯಮದ 3 (ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಅಧಿನಿಯಮದ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಉಪವಿಭಾಗಾಧಿಕಾರಿ, ದಾವಣಗೆರೆ 
ಉಪವಿಭಾಗ, ಇವರನ್ನು ನೇಮಕ ಮಾಡಿದೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವುದೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಮೂವತ್ತು ದಿವಸಗಳೊಳಗಾಗಿ ಅಥವಾ ಅದಕ್ಕೆ ಮುಂಚೆ ಕರ್ನಾಟಕ ಅಧಿನಿಯಮ 
1961ರ 17ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ಉಪವಿಭಾಗಾಧಿಕಾರಿ ಹಾಗೂ ಭೂ 
ಸ್ವಾಧೀನಾಧಿಕಾರಿ, ದಾವಣಗೆರೆ ಉಪವಿಭಾಗ ಇವರಿಗೆ ಲಿಖಿತ ಮೂಲಕ ಸಲ್ಲಿಸಬಹುದು. 

ಸದರಿ ಭೂ ಆರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವುದೇ ಮೋಜಣಿದಾರರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ 
ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ 
ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರ ಅನುಮತಿ ಇಲ್ಲದೇ ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು 
ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಭೂ ಆರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು 
ಸದರಿ ಅಧಿನಿಯಮ (ಏಳನೇ ಖಂಡದ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ಉಪವಿಭಾಗಾಧಿಕಾರಿ ಹಾಗೂ ಭೂಸ್ವಾಧೀನಾಧಿಕಾರಿ, ದಾವಣಗೆರೆ ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಇಡಲಾಗಿದೆ. 


























ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ದಾವಣಗೆರೆ ಹೋಬಳಿ: ಕಸಬಾ ಗ್ರಾಮ: ಶಿರಗಾನಹಳ್ಳಿ 
ಕ್ರ. ವಿವರಣೆಯೊಂದಿಗೆ ಖಾತೆದಾರರ: ಅನುಭವದಾರರ ಅಥವಾ ಗೇಣಿದಾರರ ರಿ.ಸ. ತರಹೆ ಚಕ್ಕುಬಂದಿ ಅಗತ್ಯವಾದ 
ಸಂ. ಕ್ರ.ಸಂ. ಅಥವಾ ಅಥವಾ ಹಿತಾಸಕ್ತಿ ಹೊಂದಿರುವ ಇತರೆ ವ್ಯಕ್ತಿಯ ಹೆಸರು ನಂಬರ್‌ ಪೂರ್ವ ಪಶ್ಚಿಮ ಉತ್ತರ | ದಕ್ಷಿಣ | ಅಂದಾಜು ವಿಸ್ತೀರ್ಣ 
ನಿವೇಶನ ಸಂ: ಎ-ಗುಂ ಷರಾ 
1 2 3 4 5 6 7 8 9 10 11 
1 ದ್ಯಾಮಪ್ಪರೆಡ್ಡಿ ಬಿನ್‌ ಹನುಮಂತರೆಡ್ಡಿ 1285 ಖುಷ್ಕಿ | ಗ್ರಾಮ 3 51 2 0-05 - 
2 ಶೇಖರಪ್ಪರೆಡ್ಡಿ ಬಿನ್‌ ಹನುಮಂತರೆಡ್ಡಿ 1226 ಖುಷ್ಕಿ ಗ್ರಾಮ 3 51 2 0-05 
3. ಕುಬೇರಪ್ಪರೆಡ್ಡಿ ಬಿನ್‌ ಹನುಮಂತರೆಡ್ಡಿ 11/121 ಖುಷ್ಕಿ ಗ್ರಾಮ 3 51 2 0-05 
4. ಹನುಮರೆಡ್ಡಿ ಬಿನ್‌ ದ್ಯಾಮಪ್ಪರೆಡ್ಡಿ 52223 | ಖುಷ್ಕಿ 45 51 46 54 0-10 
ಒಟ್ಟು 0-25 









































ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, 
ಪಿ.ಆರ್‌.333 ದಾವಣಗೆರೆ. 


೭೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೬, ೨೦೦೪ ಭಾಗ - ೬ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಭೂ ಆರ್ಜನೆ ಅಧಿನಿಯಮ 4 (1ನೇ ಪ್ರಕರಣದ ಮೇರೆಗಿನ ಅಧಿಸೂಚನೆ ಸಂ: ಎಲ್‌ಎಕ್ಕೂ:ಸಿಆರ್‌:47:04-05 ದಿನಾಂಕ: 20ನೇ ಆಗಸ್ಟ್‌ 2004 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ: ದೇವರಬೆಳಕೆರೆ ಪಿಕಪ್‌ ಯೋಜನೆಯ ಸಲುವಾಗಿ ಅಗತ್ಯವಾಗಿದೆಯೆಂದು ಕರ್ನಾಟಕ ಸರ್ಕಾರಕ್ಕೆ 
ಕಂಡುಬಂದಿರುವುದರಿಂದ. 

ಕರ್ನಾಟಕ ಅಧಿನಿಯಮ 1961ರ 17ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ ನೇ ಪ್ರಕರಣದ (1) ಉಪಪ್ರಕರಣದ ಉಪಬಂಧಗಳ 
ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರವು ಅಧಿನಿಯಮದ 42)ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಲು ವಿಶೇಷ ಭೂ ಆರ್ಜನೆ ಅಧಿಕಾರಿ ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡುತ್ತದೆ. 

ಸದರಿ ಅಧಿನಿಯಮದ 3 (ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಅಧಿನಿಯಮದ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಉಪವಿಭಾಗಾಧಿಕಾರಿ, ದಾವಣಗೆರೆ 
ಉಪವಿಭಾಗ, ಇವರನ್ನು ನೇಮಕ ಮಾಡಿದೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವುದೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಮೂವತ್ತು ದಿವಸಗಳೊಳಗಾಗಿ ಅಥವಾ ಅದಕ್ಕೆ ಮುಂಚೆ ಕರ್ನಾಟಕ ಅಧಿನಿಯಮ 
1961ರ 17ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ಉಪವಿಭಾಗಾಧಿಕಾರಿ ಹಾಗೂ ಭೂ 
ಸ್ವಾಧೀನಾಧಿಕಾರಿ, ದಾವಣಗೆರೆ ಉಪವಿಭಾಗ ಇವರಿಗೆ ಲಿಖಿತ ಮೂಲಕ ಸಲ್ಲಿಸಬಹುದು. 

ಸದರಿ ಭೂ ಆರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವುದೇ ಮೋಜಣಿದಾರರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ 
ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ 
ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರ ಅನುಮತಿ ಇಲ್ಲದೇ ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು 
ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಭೂ ಆರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು 
ಸದರಿ ಅಧಿನಿಯಮ (ಏಳನೇ ಖಂಡದ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ಉಪವಿಭಾಗಾಧಿಕಾರಿ ಹಾಗೂ ಭೂಸ್ವಾಧೀನಾಧಿಕಾರಿ, ದಾವಣಗೆರೆ ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಇಡಲಾಗಿದೆ. 























ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ದಾವಣಗೆರೆ ಹೋಬಳಿ: ಕಸಬಾ ಗ್ರಾಮ: ಬಲ್ಲೂರು 
ಕ. ವಿವರಣೆಯೊಂದಿಗೆ ಖಾತೆದಾರರ: ಅನುಭವದಾರರ ಅಥವಾ ಗೇಣಿದಾರರ ರಿ.ಸ. ತರಹೆ ಚಕ್ಕುಬಂದಿ ಅಗತ್ಯವಾದ 
ಸಂ. ಕ್ರ.ಸಂ. ಅಥವಾ ಅಥವಾ ಹಿತಾಸಕ್ತಿ ಹೊಂದಿರುವ ಇತರೆ ವ್ಯಕ್ತಿಯ ಹೆಸರು | ನಂಬರ್‌ ಪೂರ್ವ | ಪಶ್ಚಿಮ | ಉತ್ತರ | ದಕ್ಷಿಣ | ಅಂದಾಜು ವಿಸ್ತೀರ್ಣ 
ನಿವೇಶನ ಸಂ: ಜಗು ಸ 
1 2 3 4 5 6 7 8 9 10 11 
1 ತಿಪ್ಪಣ್ಣ ಬಿನ್‌ ಬೀರಪ್ಪ 55/1 ಖುಷ್ಕಿ 54 73 ಗ್ರಾಮ 56 0-21 ದ 
2 ತಿಪ್ಪಣ್ಣ ಬಿನ್‌ ಸಿದ್ದಪ್ಪ 613 ಖುಷ್ಕಿ - - 60 62 0-14 
3 ತಿಪ್ಪಣ್ಣ ಬಿನ್‌ ಬಸಪ್ಪ ಪರಸಪ್ಪ ಬಿನ್‌ ಬಸಪ್ಪ 763 ಖುಷ್ಕಿ | ಗ್ರಾಮ 91 101 76 0-23 
4 ಡಿ. ಮಂಜಪ್ಪ ಬಿನ್‌ ದುಮಪ್ಪ ಪೂಜಾರ 9೫1೩2 | ಖುಷ್ಕಿ 6 6 5 93 0-02 








































































































ಭಾಗ - ೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಸೆಪ್ಟೆಂಬರ್‌ ೧೬, ೨೦೦೪ ೭೫೭ 
1 2 3 4 5 6 7 8 9 10 11 
5 ಹನುಮಪ್ಪ ತಾಯಿ ಮರಿಯಮ್ಮ 94/123 ಖುಷ್ಕಿ 5 91 93 95 0-16 
6 ಹನುಮಂತಪ್ಪ ತಾಯಿ ಚಿಕ್ಕವ್ವರ ಗಂಗಪ್ಪ 94/51 ಖುಷ್ಕಿ 5 91 93 95 0-01 
7. ವೀರಭದ್ರಯ್ಯ ಬಿನ್‌ ಚನ್ನವೀರಯ್ಯ 95/1 ಖುಷ್ಕಿ 3 91 96 98 0-06 
8. ವೈ. ನಾಗರಾಜಪ್ಪ ಬಿನ್‌ ಎಲೆಗಾರ ಬೀರಪ್ಪ 9784 ಖುಷ್ಕಿ 3 91 96 98 0-19 
9. ಬಸಪ್ಪ ಬಿನ್‌ ಮಾರುತಪ್ಪ ಮತ್ತು ಜಯಪ್ಪ ಬಿನ್‌ 1012:2 | ಖುಷ್ಕಿ | ಗ್ರಾಮ 91 100 76 0-12 

ರುದ್ರಪ್ಪ 
ಒಟ್ಟು 2-34 
ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, 
ಪಿ.ಆರ್‌.334 ದಾವಣಗೆರೆ. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ ದಾವಣಗೆರೆ 
ಭೂ ಆರ್ಜನೆ ಅಧಿನಿಯಮ 4 (1)ನೇ ಪ್ರಕರಣದ ಮೇರೆಗಿನ ಅಧಿಸೂಚನೆ ಸಂ: ಎಲ್‌ಎಕ್ಕೂ:ಸಿಆರ್‌:52:04-05 ದಿನಾಂಕ: 20ನೇ ಆಗಸ್ಟ್‌ 2004 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ: ದೇವರಬೆಳಕೆರೆ ಪಿಕಪ್‌ ಯೋಜನೆಯ ಸಲುವಾಗಿ ಅಗತ್ಯವಾಗಿದೆಯೆಂದು ಕರ್ನಾಟಕ ಸರ್ಕಾರಕ್ಕೆ 
ಕಂಡುಬಂದಿರುವುದರಿಂದ. 

ಕರ್ನಾಟಕ ಅಧಿನಿಯಮ 1961ರ 17ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ ನೇ ಪ್ರಕರಣದ (1) ಉಪಪ್ರಕರಣದ ಉಪಬಂಧಗಳ 
ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರವು ಅಧಿನಿಯಮದ 462ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಲು ವಿಶೇಷ ಭೂ ಆರ್ಜನೆ ಅಧಿಕಾರಿ ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡುತ್ತದೆ. 

ಸದರಿ ಅಧಿನಿಯಮದ 3 (ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಅಧಿನಿಯಮದ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಉಪವಿಭಾಗಾಧಿಕಾರಿ, ದಾವಣಗೆರೆ 
ಉಪವಿಭಾಗ, ಇವರನ್ನು ನೇಮಕ ಮಾಡಿದೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವುದೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಮೂವತ್ತು ದಿವಸಗಳೊಳಗಾಗಿ ಅಥವಾ ಅದಕ್ಕೆ ಮುಂಚೆ ಕರ್ನಾಟಕ ಅಧಿನಿಯಮ 
1961ರ 17ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ಉಪವಿಭಾಗಾಧಿಕಾರಿ ಹಾಗೂ ಭೂ 
ಸ್ವಾಧೀನಾಧಿಕಾರಿ, ದಾವಣಗೆರೆ ಉಪವಿಭಾಗ ಇವರಿಗೆ ಲಿಖಿತ ಮೂಲಕ ಸಲ್ಲಿಸಬಹುದು. 

ಸದರಿ ಭೂ ಆರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವುದೇ ಮೋಜಿಣಿದಾರರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ 
ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ 
ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರ ಅನುಮತಿ ಇಲ್ಲದೇ ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಯಮದ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು 
ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಭೂ ಆರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು 
ಸದರಿ ಅಧಿನಿಯಮ (ಏಳನೇ ಖಂಡದ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ಉಪವಿಭಾಗಾಧಿಕಾರಿ ಹಾಗೂ ಭೂಸ್ವಾಧೀನಾಧಿಕಾರಿ, ದಾವಣಗೆರೆ ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಇಡಲಾಗಿದೆ. 


೭೫೮ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೬, ೨೦೦೪ ಭಾಗ - ೬ 






























































ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ದಾವಣಗೆರೆ ಹೋಬಳಿ: ಕಸಬಾ ಗ್ರಾಮ: ನಾಗರಸನಹಳ್ಳಿ 
ಕ್ರ ವಿವರಣೆಯೊಂದಿಗೆ ಖಾತೆದಾರರ: ಅನುಭವದಾರರ ಅಥವಾ ಗೇಣಿದಾರರ ರಿ.ಸ. ತರಹೆ ಚಕ್ಕುಬಂದಿ ಅಗತ್ಯವಾದ 
ಸಂ. ಕ್ರ.ಸಂ. ಅಥವಾ ಅಥವಾ ಹಿತಾಸಕ್ತಿ ಹೊಂದಿರುವ ಇತರೆ ವ್ಯಕ್ತಿಯ ಹೆಸರು ನಂಬರ್‌ ಪೂರ್ವ ಪಶ್ಚಿಮ | ಉತ್ತರ | ದಕ್ಷಿಣ | ಅಂದಾಜು ವಿಸ್ತೀರ್ಣ 
ನಿವೇಶನ ಸಂ: ಎ-ಗುಂ ಷರಾ 
1 2 3 4 5 6 7 8 9 10 11 
1 ಜಮಾಲ್‌ಸಾಬ್‌ ಬಿನ್‌ ಬುಡೇನ್‌ ಸಾಬ್‌ 541123 ಖುಷ್ಕಿ 51,53 ಹಳ್ಳ 55 48 0-13 - 
2 ಜಮಾಲ್‌ಸಾಬ್‌ ಬಿನ್‌ ಬುಡೇನ್‌ ಸಾಬ್‌ 541125 ಖುಷ್ಕಿ 51,53 ಹಳ್ಳ 55 48 0-20 
ಒಟ್ಟು 0-33 
ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, 
ಪಿ.ಆರ್‌.335 ದಾವಣಗೆರೆ. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಭೂ ಆರ್ಜನೆ ಅಧಿನಿಯಮ 4 (1ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ ಸಂ: ಎಲ್‌ಎಕ್ಕೂ:ಎಸ್‌ಆರ್‌:66:04-05 ದಿನಾಂಕ: 27ನೇ ಆಗಸ್ಟ್‌ 2004 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲಾ ಉದ್ದೇಶಕ್ಕಾಗಿ ಅಗತ್ಯವಾಗಿದೆಯೆಂದು ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, 
ತುಮಕೂರು ಇವರಿಗೆ ಕಂಡು ಬಂದಿರುವುದರಿಂದ ಕರ್ನಾಟಕ ಕಾಯಿದೆ 33:1991ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894ರ 4ನೇ ಪ್ರಕರಣದ (1)ನೇ ಉಪ ಪ್ರಕರಣದ ಅನುಸಾರವಾಗಿ ಅದಕ್ಕೆ 
ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸುಗಳನ್ನು ಕೊಡಲಾಗಿದೆ. ಹಾಗೂ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ರವರು ಅಧಿನಿಯಮದ 42)ನೇ ಪ್ರಕರಣದ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಹಾಗೂ ಅವರ ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ 
ನೀಡಿರುತ್ತಾರೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ರವರು ಅಧಿನಿಯಮ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು 
ನಿರ್ವಹಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರನ್ನು ನೇಮಕ ಮಾಡಿರುತ್ತಾರೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಈ ಅಧಿಸೂಚನೆ ಪ್ರಕಟಗೊಂಡ ತಾರೀಖಿನಿಂದ 30 ದಿನಗಳ ಒಳಗಾಗಿ ಅಥವಾ 
ಅದಕ್ಕೆ ಮುಂಚೆ ಕರ್ನಾಟಕ ಕಾಯಿದೆ 33:1991 ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಕೇಂದ್ರ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು 
ನೇಮಕವಾದ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರಿಗೆ ಲಿಖಿತವಾಗಿ ಸಲ್ಲಿಸಬಹುದು. 

ಭೂ ಆರ್ಜನೆ ಉದ್ದೇಶಕ್ಕಾಗಿ ಘೋಷಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಪ್ರಕಟಿತ ಭೂಮಿಗಳಲ್ಲಿ 
ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಅನುಮತಿಯಿಲ್ಲದೆ ಮಾರಾಟ, 
ಗುತ್ತಿಗೆ, ಅಡಮಾನ ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ 
ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಭೂ ಆರ್ಜನೆ ಅಧಿನಿಯಮದ (7ನೇ ಖಂಡದ) 2ನೇ ಪ್ರಕರಣದ 
ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕ್ಷೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 






































ಭಾಗ - ೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಸೆಪ್ಟೆಂಬರ್‌ ೧೬, ೨೦೦೪ ೭೫೯ 
ಅನುಸೂಚಿ: 
ಜಿಲ್ಲೆ : ತುಮಕೂರು ತಾಲ್ಲೂಕು: ಗುಬ್ಬಿ ಹೋಬಳಿ: ಕಡಬಾ ಗ್ರಾಮ: ಹರಕಲದೇವಿಗುಡ್ಡದಕಾವಲ್‌, ಗಂಗಸಂದ್ರ, ಬೆಣ್ಣೂರು, ಅತ್ತಿಕಟ್ಟೆ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ ಜಮೀನಿನ 
ಸಂ. ಹೆಸರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. | ಸ.ನಂ. | ಸ.ನಂ ಎ-ಗುಂ ರೂ-ಪೈ 
1 2 3 4 5 6 7 8 9 10 11 
1. ಗ್ರಾಮ: ಹರಕಲದೇವಿಗುಡ್ಡದ ಕಾವಲ್‌ 

1 | ವೆಂಕಟಯ್ಯ ಬಿನ್‌ ಮೂಡ್ಡಯ್ಯ ಶ್ರೀನಿವಾಸ ವೆಂಕಟಯ್ಯ, ಶ್ರೀನಿವಾಸ 96 ಖುಷ್ಕಿ 96 108 96 97 0-05 0-18 
ಬಿನ್‌ ರಂಗಯ್ಯ, ತಿಮ್ಮಯ್ಯ ಬಿನ್‌ ಗೋವಿಂದಯ್ಯ, ತಿಮ್ಮಯ್ಯ 
ದೊಡ್ಡಮೂಡ್ಲಯ್ಯ, ಗೋವಿಂದಯ್ಯ ಬಿನ್‌ 
ದೊಡ್ಡಮೂಡ್ರಯ 

ಡಿ ಸ್‌ 

2 |ಎ. ಬಿ. ಗಂಗಣ್ಣ ಬಿನ್‌ ಬೋರೇಗೌಡ ಎ. ಬಿ. ಗಂಗಣ್ಣ 97 (4 97 97 96 98 0-06 0-21 

3 |ಎ. ಬಿ. ಗಂಗಣ್ಣ ಬಿನ್‌ ಬೋರೇಗೌಡ, ಎ. ಸಿ. ರೇವಣ್ಣ, 98 is 98 98 97 99 0-09 0-32 
ರಮೇಶ್‌ ಬಿನ್‌ ಎ. ಎನ್‌. ಗಂಗಣ್ಣ, ಎ.ಬಿ. ಗಂಗಣ್ಣ ರಮೇಶ್‌, 
ಗಾಯಿತ್ರಮ್ಮ ಕೋಂ ಸಂಪಿಗೆರಾಯಪ್ಪ, ಗಾಯಿತ್ರಮ್ಮ 
ಎ. ಸಿ. ರೇವಣ್ಣ ಬಿನ್‌ ಚನ್ನಪ್ಪ 

4 | ಗಾಯಿತ್ರಮ್ಮಕೋಂ ಸಂಪಿಗೆರಾಯಪ್ಪ ಗಾಯಿತ್ರಮ್ಮ ಎ. ಸಿ. ರೇವಣ್ಣ 99 4 99 99 98 100 0-12 0-42 
ಎ. ಸಿ. ರೇವಣ್ಣ ಬಿನ್‌ ಚನ್ನಪ್ಪ 

5 | ಜುಂಜಯ್ಯ ಬಿನ್‌ ಲೇ. ದೊಡ್ಡಯ್ಯ ಜುಂಜಯ್ಯ 100 4 100 100 99 101 0-22 0-72 
ವೈ. ಜಿ. ಲಿಂಗರಾಜು ಬಿನ್‌ ಗೌಡಯ್ಯ ವೈ.ಜಿ.ಲಿಂಗರಾಜು 

6 | ಎ. ಎಸ್‌ ಶಿವಣ್ಣ ಬಿನ್‌ ಸಂಪಿಗೆರಾಯಪ್ಪ ಎ. ಎಸ್‌. ಶಿವಣ್ಣ, 101 ks 101 101 100 78 0-07 0-22 
ತಿಮಕ್ವ್ಯ ಕೋಂ ಹುಣಸಯ್ಯ ಕಾಟಯ್ಯ ಬಿನ್‌ ತಿಮಕ್ವ್ಯ ಕಾಟಯ್ಯ, 
ನಿಂಗಪ್ಪ ಶಿವಣ್ಣ ಬಿನ್‌ ನಿಂಗಪ್ಪ, ಎ.ಆರ್‌. ಜಗದಾಂಬ 
TNE ಜಗದಾಂಬ ಬಿನ್‌ ಎ. ಎಸ್‌. ಎಸ್‌. ಪಾಲಾಕ್ಷಯ್ಯ, ಶಿವಣ್ಣ 
ರಂಗಪ್ಪ, ಎಸ್‌. ಪಾಲಾಕ್ಷಯ್ಯ ಬಿನ್‌ ಶಿವಣ್ಣ, ವೈ. ಜಿ. ಲಿಂಗರಾಜು 
ವೈ ಜಿ. ಲಿಂಗರಾಜು ಬಿನ್‌ ಲೇಟ್‌ ಗೌಡಯ್ಯ 

















































































































ದ್ರ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೬, ೨೦೦೪ ಭಾಗ - ೬ 
1 2 3 4 5 6 7 8 9 10 11 
7 | ಎ. ಎನ್‌. ಗಂಗಣ್ಣ ಬಿನ್‌ ನಂಜಪ್ಪ ಎ. ಎಸ್‌. ಗಂಗಣ್ಣ, ತಿಮಕ್ವ್ಯ 78 ಖುಷ್ಕಿ ಗಡಿ 78,45 101 45 0-06 0-21 

ಎ. ಎಸ್‌. ರಂಗಪ್ಪ ಬಿನ್‌ ಲೇಟ್‌ ಎ. ಎಸ್‌. ರಂಗಪ್ಪ, ಕಾಟಯ್ಯ 

ಸಂಪಿಗೆರಾಯಪ್ಪ, ಶಿವಯ್ಯ ಬಿನ್‌ ಲೇಟ್‌ ಪಾಲಾಕ್ಷಯ್ಯ ಶಿವಯ್ಯ, 

ನಿಂಗಯ್ಯ ಕಾಟಯ್ಯ ಬಿನ್‌ ಲೇಟ್‌ ನಿಂಗಯ್ಯ | ವೈ.ಜಿ. ಲಿಂಗರಾಜು 

ಎಸ್‌. ಪಾಲಾಕ್ಷಯ್ಯ ಬಿನ್‌ ಶಿವಣ್ಣ ವೈ. ಜಿ. 

ಲಿಂಗರಾಜು ಬಿನ್‌ 

ಲೇ. ಗೌಡಯ್ಯ 
8 |ಎ. ಟಿ. ಶಿವಣ್ಣ ಬಿನ್‌ ತಿಮ್ಮಪ್ಪ ಎ. ಶಿವಣ್ಣ 45;1 ಗ 45 78 0-04 0-30 
9 | ಚಂದ್ರಶೇಖರಯ್ಯ ಬಿನ್‌ ಸಿದ್ದಲಿಂಗಯ್ಯ ರಾಜಶೇಖರಯ್ಯ 58 ಸ್ಸ ಹೆಣ್ಣೂರು 3 86 57,58 1-02 1-47 

ಲಕ್ಷ ಣರಾವ್‌ ಬಿನ್‌ ಸಿದ್ದೋಜಿರಾವ್‌ ಎ. ಎನ್‌. ಚಂದ್ರಯ್ಯ ಗಡಿ 

ಎ. ಎನ್‌. ಚಂದ್ರಯ್ಯ ಬಿನ್‌ ನಂಜುಂಡಪ್ಪ 
10 | ಬಿ. ಎಸ್‌. ಜಯದೇವಯ್ಯ ಬಿನ್‌ ಶಿವಣ್ಣ ಬಿ. ಎಸ್‌. ಜಯದೇವಯ್ಯ 86 | ಗಡಿ ಟಿ ಚೆ 58 0-07 0-25 
11 | ಶಿವಲಿಂಗಮ್ಮ ಬಿನ್‌ ಮರಿಲಿಂಗಪ್ಪ ಶಿವಲಿಂಗಮ್ಮ 57 1 ” 57,56 58 56 0-18 0-59 
12 | ಶಿವಲಿಂಗಮ್ಮ ಬಿನ್‌ ಮರಿಲಿಂಗಪ್ಪ ಶಿವಲಿಂಗಮ್ಮ 56 K 56 57 4 0-06 0-20 
13 | ರವೀಶ್‌ ಬಿನ್‌ ಎ. ಎಸ್‌. ಗಂಗಣ್ಣ ರವೀಶ್‌, ರಮೇಶ್‌ 93 ೫ ? 93 92 94 0-10 0-36 
14 | ಸಿದ್ದಪ್ಪಶೆಟ್ಟಿ ಬಿನ್‌ ಲೇ ತಿಪ್ಪಶೆಟ್ಟಿ ಸಿದ್ದಪ್ಪಶೆಟ್ಟಿ, ಟಿ. ಚಂದ್ರಯ್ಯ 63 (4 63 ಗಂಗಸಂದ್ರ 63 62 0-02 0-07 

ಟಿ. ಚಂದ್ರಪ್ಪ ಬಿನ್‌ ಲೇ ತಿಪ್ಪಶೆಟ್ಟಿ ನಾಗರಾಜಯ್ಯ ಗಡಿ 

ನಾಗರಾಜಯ್ಯ ಬಿನ್‌ ಲೇ ತಿಪ್ಪಶೆಟ್ಟಿ 

೨೨ ೨೨ ೨೨ 

15 | ಗಂಗಣ್ಣ, ಬೈರ, ನಂಜಶೆಟ್ಟಿ ಬಿನ್‌ ಬೈರಶೆಟ್ಟಿ | ಗಂಗಣ್ಣ, ಬೈರಶೆಟ್ಟಿ 62 62 61 0-05 0-14 
16 | ಕರಿನಾಯಕ, ಲಕ್ಕಯ್ಯ, ಚಿನ್ನವೀರಮ್ಮ ಕೋಂ | ಕರಿನಾಯ್ಯ, ಲಕ್ಕಯ್ಯ 61 i 61 ಗಡಿ 62 133 0-06 0-17 

ಕರಿಯಣ್ಣ, ಕರಿನಾಯ್ಕ ಬಿನ್‌ ರಾಮನಾಯ್ಯ | ಚನ್ನವೀರಮ್ಮ 
17 | ಎ. ಆರ್‌. ಸಂಪಿಗೆರಾಯಪ್ಪ ಬಿನ್‌ ಎ. ಆರ್‌. ಶಿವನಂಜಪ್ಪ 133 4 133 ಚ 61 133 0-03 0-10 

ಎ. ಟಿ. ರಂಗಪ್ಪ ಎ. ಆರ್‌. ಶಿವನಂಜಪ್ಪ ಎ. ಆರ್‌. ಸಂಪಿಗೆರಾಯಪ್ಪ 

ಬಿನ್‌ ಎ. ಟಿ. ರಂಗಪ್ಪ 

ಒಟ್ಟು ವಿಸ್ತೀರ್ಣ 4-10 5-93 



















































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೬, ೨೦೦೪ ೭೬೧ 
1 ಶಿ 3 4 5 6 7 8 9 10 11 
ಗ್ರಾಮ: ಗಂಗಸಂದ್ರ 
18 | ಕಾಟಯ್ಯ ಬಿನ್‌ ಕಾಟಯ್ಯ ಕಾಟಯ್ಯ 20:1 ಖುಷ್ಕಿ 20:2 130 ಗಡಿ 20:1 0-01 0-03 
ತೋಪು 
19 | ಈರಣ್ಣ ಬಿನ್‌ ಚಿಕ್ಕಣ್ಣ, ಮಹಲಿಂಗಯ್ಯ ಬಿನ್‌ | ಈರಣ್ಣ, ಮಹಲಿಂಗಯ್ಯ 20:2 | 21 20:1 ಣೆ 20:2 0-06 0-15 
ಈರ ಕಾಟಯ್ಯ 
20 | ಈರಣ್ಣ, ಮಹಲಿಂಗಯ್ಯ ಈರಣ್ಣ, ಮಹಲಿಂಗಯ್ಯ 130 (4 20:1 ಗಡಿ ಗಡಿ 130 0-02 - 
20ಎ | ಶಂಕರೇಗೌಡ ಬಿನ್‌ ಪುಷ್ಪಾವತಮ್ಮ ಶಂಕರೇಗೌಡ 21 221 20:2 21 21 0-04 0-05 
ಭಾಗಾಯ್ತು 0-11 1-05 
21 | ಶಂಕರೇಗೌಡ ಬಿನ್‌ ಶಂಭೇಗೌಡ ಶಂಕರೇಗೌಡ 2051 ಖುಷ್ಕಿ 23 21 2 22:1 0-05 0-13 
22 | ಜುಂಜಯ್ಯ ಬಿನ್‌ ಈರಯ್ಯ ಜುಂಜಯ್ಯ ಜುಂಜಯ್ಯ, ದೊಡ್ಡಯ್ಯ, 23 24:5 321 23 23 0-06 0-17 
ಬಿನ್‌ ಬುಡಜ್ಜಯ್ಯ ಚಿಕ್ಕಯ್ಯ 
23 |ಜಿ. ಡಿ. ಜುಂಜಯ್ಯ ಬಿನ್‌ ದೊಡ್ಡಯ್ಯ ಜಿ. ಡಿ. ಜುಂಜಯ್ಯ 24:5 ತ ಗ 23 24:5 24:6 0-0 0-01 
24 | ಈರಣ್ಣ ಬಿನ್‌ ಚಿಕ್ಕಣ್ಣ, ಮಹಲಿಂಗಯ್ಯ ಈರಣ್ಣ, ಮಹಲಿಂಗಯ್ಯ 24:6 | 25 23 24:5 24:6 0-06 0-17 
ಈರಕಾಟಯ್ಯ, ಜಿ. ಡಿ. ಜುಂಜಯ್ಯ ಬಿನ್‌ ಜಿ. ಡಿ. ಜುಂಜಯ್ಯ 
ದೊಡ್ಡಯ್ಯ 
25 | ಶಶಿಧರ ಬಿನ್‌ ಜುಂಜಯ್ಯ ಸತೀಶ್‌ ಬಿನ್‌ ಶಶಿಧರ, ಸತೀಶ್‌, 25 26 24:6 25 25 0-05 0-14 
ಜುಂಜಯ್ಯ ಮಂಜುನಾಥ ಬಿನ್‌ ಜುಂಜಯ್ಯ | ಮಂಜುನಾಥ ಜುಂಜಯ್ಯ 
ಜುಂಜಯ್ಯ ಬಿನ್‌ ಮಾರಯ್ಯ ಮಾರಯ್ಯ ಮಾರಯ್ಯ ಈರಣ್ಣ, ದೊಡ್ಡಕ್ಕ, 
ಬಿನ್‌ ಮಾರಯ್ಯ ಈರಣ್ಣ ಬಿನ್‌ ಬುಡಜ್ಜಯ್ಯ | ರಾಜಣ್ಣ ಮೋಹನ್‌ಕುಮಾರ್‌ 
ದೊಡ್ಡಕ್ಕ ಕೋಂ ಚಿಕ್ಕಣ್ಣ ರಾಜಣ್ಣ ಬಿನ್‌ 
ಜುಂಜಯ್ಯ ಮೋಹನ್‌ಕುಮಾರ್‌ ಬಿನ್‌ 
ಜುಂಜಯ್ಯ 
26 | ಶ್ರೀನಿವಾಸರಾವ್‌ ಬಿನ್‌ ರತ್ನೋಜಿರಾವ್‌ ಶ್ರೀನಿವಾಸರಾವ್‌, 26 30:1 25 26 26 0-05 0-15 
ಶ್ರೀನಿವಾಸರಾವ್‌ ಬಿನ್‌ ರತ್ನೋಜಿರಾವ್‌ ಶ್ರೀನಿವಾಸರಾವ್‌ 
ರತ್ನೋಜಿರಾವ್‌ ಬಿನ್‌ ನರಸೋಜಿರಾವ್‌ ರತ್ನೋಜಿರಾವ್‌, 
ಆರ್‌ ಪಾಂಡುರಂಗರಾವ್‌ ಬಿನ್‌ ಆರ್‌. ಪಾಂಡುರಂಗರಾವ್‌ 
ರತ್ನೋಜಿರಾವ್‌ 















































೭೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೬, ೨೦೦೪ ಭಾಗ - ೬ 
1 2 3 4 5 6 7 8 9 10 11 
27 | ಎ. ಬಿ. ನಾರಾಯಣರಾವ್‌ ಬಿನ್‌ ಎ. ಬಿ. ನಾರಾಯಣರಾವ್‌ 30:1 ಖುಷ್ಕಿ 30:2 26 30:1 30:1 0-05 0-18 

ಭೈರೋಜಿರಾವ್‌ ಬೈರೋಜಿರಾವ್‌ ಬಿನ್‌ ಭೈರೋಜಿರಾವ್‌, 
ಭವಾನಿರಾವ್‌ ಕೃಷ್ಣೋಜಿರಾವ್‌ ಬಿನ್‌ ಕೃಷ್ಣೋಜಿರಾವ್‌ 
ಭವಾನಿರಾವ್‌ 
28 | ಎ. ಬಿ. ನಾರಾಯಣರಾವ್‌ ಬಿನ್‌ ಎ. ಬಿ. ನಾರಾಯಣರಾವ್‌ 30:2 ಗ 31 30:1 30:2 30:2 0-04 0-14 
ಬೈರೋಜಿರಾವ್‌ 
29 | ರಂಗಪ್ಪ, ರಂಗಪ್ಪ ಬಿನ್‌ ಲಕ್ಕಪ್ಪ ರಂಗಪ್ಪ, ರಂಗಪ್ಪ 31 ಸ 3351 30:2 31 31 0-04 0-13 
ಎ. ಆರ್‌. ಸೋಮಶೇಖರ್‌ ಬಿನ್‌ ರಂಗಪ್ಪ ಎ. ಆರ್‌ ಸೋಮಶೇಖರ್‌ 
30 | ಎ. ಎಸ್‌. ಚಂದ್ರಯ್ಕ ಬಿನ್‌ ಸಂಪಯ್ಯ ಎ. ಎಸ್‌. ಚಂದ್ರಯ್ಯ 331 ಚ್ಟ 33:2 31 331 331 0-04 0-14 
31 | ಮೋಹನ್‌ ಕುಮಾರ್‌ ಬಿನ್‌ ಮೈ.ಗಾ. ಬಿನ್‌ | ಪುಷ್ಪಾವತಮ್ಮ 3322 ನ 34:1 33:1 33:02 33:2 0-05 0-18 
ಪುಷ್ಪಾವತಮ್ವ ಶಂಕರೇಗೌಡ ಬಿನ್‌ ಮೈ.ಗಾ. 
ಬಿನ್‌ ಪುಷ್ಪಾವತಮ್ಮ ಗುರುಸಿದ್ದರಾಮಯ್ಯ 
ಬಿನ್‌ ಮೈ. ಗಾ. ಬಿನ್‌ ಪುಷ್ಪಾವತಮ್ಮ 
32 ತಿಮ್ಮೇಗೌಡ ಬಿನ್‌ ಚಲುವಯ್ಯ ತಿಮ್ಮೇಗೌಡ 34:21 ks 34:2 3352 34:21 34:1 0-02 0-08 
33 | ಯಲಕ್ತಪ್ಪ ಬಿನ್‌ ಚನ್ನಿಗಪ್ಪ ಯಲಕ್ಕಪ್ಪ 34:2 ಪ 34:1 34:4 34:2 34:2 0-02 0-08 
34 | ಜಿ. ಸಿ. ತಿಮ್ಮೇಗೌಡ ಬಿನ್‌ ಚಲುವಯ್ಯ ಶದಾ | ಬಿ. ಸಿ. ತಿಮ್ಮೇಗೌಡ, 34:4 ಟೆ 35 34:2 34:5 35:4 0-02 0-08 
ಶಾಂತಮ್ಮ ಕೋಂ ಚನ್ನಿಗರಾಯಪ್ಪ ಶಾಂತಮ್ಮ 
35 | ಶಿವಮ್ಮ ಬಿನ್‌ ಬೋರೇಗೌಡ ಗೌರಮ್ಮ ಬಿನ್‌ | ಎ. ಎಸ್‌. ಬೋರೇಗೌಡ, 35 ಡಿ 46:1ಬಿ 34:5 35 35 0-05 0-19 
ಬೋರೇಗೌಡ ಮಂಜುಳಾಬಾಯಿ ಬಿನ್‌ ಶಿವಮ್ಮ ಗೌರಮೃ 
ರತ್ನೋಜಿರಾವ್‌ ಶಿವಾಜಿರಾವ್‌ ಬಿನ್‌ ಮಂಜುಳಾಬಾಯಿ 
ರತ್ನೋಜಿರಾವ್‌ ಎ. ಎಸ್‌. ಬೋರೇಗೌಡ ಶಿವಾಜಿರಾವ್‌, 
ಬಿನ್‌ ಸಿದ್ದಪ್ಪ ಕರೇನಾಯ್ಕ ಬಿನ್‌ ರಂಗನಾಯ್ಕ | ವಿ. ಎಸ್‌. ಬೋರೇಗೌಡ 
ಚಿಕ್ಕರಂಗನಾಯ್ಕ ಬಿನ್‌ ರಂಗನಾಯ್ಕ ಕರೇನಾಯ್ಕ, ಚಿಕ್ಕರಂಗನಾಯ್ಕ 
ಎ. ಎಸ್‌. ಬೋರೇಗೌಡ ಬಿನ್‌ ಸಿದ್ದಪ್ಪ 
36 | ಆರ್‌. ಪಾಂಡುರಂಗರಾವ್‌ ಬಿನ್‌ ಆರ್‌. ಪಾಂಡುರಂಗರಾವ್‌ 46:1ಬಿ ತ 48:5 35 46:1ಬಿ 46:1ಬಿ 0-16 0-64 








ರತ್ನೋಜಿರಾವ್‌ ಸುಶೀಲಾಬಾಯಿ 
ಯಶವಂತರಾವ್‌ ಗಣೇಶ್‌ರಾವ್‌ ಬಿನ್‌ 
ಯಶವಂತರಾವ್‌ ಶ್ರೀನಿವಾಸರಾವ್‌ ಬಿನ್‌ 
ರತ್ನೋಜಿರಾವ್‌ ಶ್ರೀನಿವಾಸರಾವ್‌ ಬಿನ್‌ 
ರತ್ತೋಜಿರಾವ್‌ 





ಸುಶೀಲಾಬಾಯಿ 
ಗಣೇಶ್‌ರಾವ್‌, 
ಶ್ರೀನಿವಾಸರಾವ್‌ 











































































































ಭಾಗ - ೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಸೆಪ್ಟೆಂಬರ್‌ ೧೬, ೨೦೦೪ ೭೬೩ 
1 2 3 4 5 6 7 8 9 10 11 
37 | ಪಂಚಾಕ್ಟರಯ್ಯ ಬಿನ್‌ ಶಂಕರೇಗೌಡ ಪಂಚಾಕ್ಷರಯ್ಯ 48:6 ಖುಷ್ಕಿ 48:5 46:1ಬಿ 48:5 48:6 0-02 0-06 
38 | ಜಿ. ಆರ್‌. ಜಯಣ್ಣ ಬಿನ್‌ ಸದಾಶಿವಯ್ಯ ಬಸಪ್ಪ, ಜಿ. ಎನ್‌. 48:5 A 49 48:6 48:5 48:5 0-10 0-30 

ಬಿನ್‌ ನಂಜುಂಡಪ್ಪ ಬಿ. ಆರ್‌. ಜಯಣ್ಣ ಸದಾಶಿವಯ್ಯ 

ಬಿನ್‌ ಜಿ. ರಂಗಪ್ಪ 
39 | ನಿಂಗಮ್ಮ ಕೋಂ ನಿಂಗಯ್ಯ ನಿಂಗಮ್ಮ 49:4 4 48:5 49:4 49:4 49:5 0-07 0-33 
40 | ಶಂಕರಯ್ಯ ಬಿನ್‌ ಶಂಭಯ್ಯ ಪುಷ್ಪಾವತಮ್ಮ 49:5 ಸ ಹಟ್ಟಿ 48 ಟೆ 0-07 0-33 

ಒಟ್ಟು ವಿಸ್ತೀರ್ಣ: ಆಕಾರ 3-06 4-91 
3. ಗ್ರಾಮ: ಅತ್ತಿಕಟ್ಟೆ 

41 | ಎ. ಎಸ್‌. ಚಂದ್ರಯ್ಯ ಬಿನ್‌ ಸಂಪಯ್ಯ ಎ. ಎಸ್‌. ಚಂದ್ರಯ್ಯ 47 4 47 ಗಡಿ 31 46 0-05 0-18 
42 | ಎ. ಜಿ. ರಮೇಶ್‌ ಬಿನ್‌ ಗಂಗಣ್ಣ ಎ. ಜಿ. ಎ. ಜಿ. ರಮೇಶ್‌ 46 ತ್ನ 46 46 47 41 0-08 0-28 
43 ಶಂಕರೇಗೌಡ ಬಿನ್‌ ಲೇಟ್‌ ಶಂಕರೇಗೌಡ 41 ಸ್ತ 41 ಗಡಿ 46 ಕಟ್ಟೆ 0-08 0-28 

ಶಂಭುಲಿಂಗೇಗೌಡ 
44 | ಸಿದ್ದಪ್ಪ ಬಿನ್‌ ಸಿದ್ದನಂಜಯ್ಯ ಸಿದ್ದಪ್ಪ 44 43 31 44 44 0-06 0-21 
45 | ಕಂಬಯ್ಯ ಬಿನ್‌ ಕಂಬಯ್ಯ ಕಂಬಯ್ಯ 43 ki 3251 44 33 43 0-08 0-28 
46 | ಜಯಮ್ಮಕೋಂ ಲೇಟ್‌ ಎ. ಎಸ್‌. ರಾಜಣ್ಣ | ಜಯಮ್ಮ 3221 3 3242 43 3221 3221 0-06 0-18 
47 | ಬಸವಲಿಂಗಯ್ಯ ಬಿನ್‌ ದೊಡ್ಡನಿಂಗಪ್ಪ ಎ. ಬಿ. ಯೋಗಾನಂದ 32:2 Kk 33:5 3221 32:2 32% 0-08 0-24 

ಎ. ಬಿ. ಯೋಗಾನಂದಮೂರ್ತಿ ಬಿನ್‌ ಮೂರ್ತಿ ಬಸವಲಿಂಗಯ್ಯ 

ಲೇಟ್‌ ಬಸಪ್ಪ, ಎ. ಎಸ್‌. ಶಶಿಧರ್‌ ಬಿನ್‌ ಎ. ಎಸ್‌. ಶಿವಶಂಕರ್‌ 

ಲೇಟ್‌ ಬಿ. ಶಂಕರಲಿಂಗಪ್ಪ, ಎ. ಎಸ್‌. ಎ. ಎಸ್‌. ಶಶಿಧರ್‌ 

ಶಿವಶಂಕರ್‌ ಬಿನ್‌ ಲೇಟ್‌ 

ಡಿ. ಶಂಕರಲಿಂಗೇಗೌಡ 
48 | ಗುರುಸಿದ್ದರಾಮಯ್ಯ ಬಿನ್‌ ಪುಷ್ಪಾವತಮ್ಮ ಗುರುಸಿದ್ದರಾಮಯ್ಯ 33:5 ವ 33:7 32:2 335 33:5 0-10 0-30 
49 | ಬಸವಲಿಂಗಯ್ಯ ಬಿನ್‌ ದೊಡ್ಡನಿಂಗಪ್ಪ ಬಸವಲಿಂಗಯ್ಯ ಪುಷ್ಪಾವತಮ್ಮ | 33:3 34 33:5 3347 33:7 0-05 0-15 








ಪುಷ್ಪಾವತಮ್ಮ ಕೋಂ ಪಂಚಾಕ್ಟರಯ್ಯ 
ಎ. ಎಸ್‌. ಶಿವಶಂಕರ್‌ ಬಿನ್‌ ಲೇಟ್‌ 
ಡಿ. ಶಂಕರಲಿಂಗಪ್ಪ 





ಎ. ಎಸ್‌. ಶಿವಶಂಕರ್‌ 




























































































೭೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೬, ೨೦೦೪ ಭಾಗ - ೬ 
1 2 3 4 5 6 7 8 9 10 11 
50 | ಬಸವಣದೇವರು ಗ್ರಾಮಸರು 34 ಖುಷ್ಕಿ 36:1 33:7 34 34 0-05 0-15 

ಣ € 
51 | ಕೃಷ್ಣೋಜಿರಾವ್‌ ಬಿನ್‌ ಶಾಮರಾವ್‌ ಕೃಷ್ಣೋಜಿರಾವ್‌ 36:1 ii 36:3ಎ 34 36:1 36:1 0-04 0-12 
ವೆಂಕೋಬರಾವ್‌ ಬಿನ್‌ ಲೇಟ್‌ ಶ್ಯಾಮರಾವ್‌ | ವೆಂಕೋಬರಾವ್‌ 
ಎಸ್‌. ನಾಗೇಂದ್ರರಾವ್‌ ಬಿನ್‌ ಲೇಟ್‌ ಎಸ್‌. ನಾಗೇಂದ್ರರಾವ್‌ 
ಶ್ಯಾಮರಾವ್‌ 
52 | ಎ. ಎಸ್‌. ಶಿವಶಂಕರ್‌ ಬಿನ್‌ ಲೇಟ್‌ ಎ. ಎಸ್‌. ಶಿವಶಂಕರ್‌ 36:4ಎ ೫ 36:3 36:1 36:3ಎ 36:4ಡಿ 0-03 0-10 
ಶಂಕರಲಿಂಗಪ್ಪ ಭಾಗಾಯ್ತು 0-02 0-22 
53 | ಎ. ಬಿ. ಯೋಗಾನಂದಮೂರ್ತಿ ಬಿನ್‌ ಎ. ಬಿ. ಯೋಗಾ 36:4ಬಿ | ಭಾಗಾಯ್ತು ಡಿ is 36:4ಎ 36:4ಬಿ 0-01 0-11 
ಲೇಟ್‌ ಬಸಪ್ಪ ನಂದಮೂರ್ತಿ ಖುಷ್ಕಿ 0-04 0-14 
54 | ಗುರುಸಿದ್ದರಾಮಯ್ಯ ಬಿನ್‌ ಪುಪ್ಪಾವತಯ್ಯ ಗುರುಸಿದ್ದರಾಮಯ್ಯ 36:3 | ಭಾಗಾಯ್ತು | 364ಎ | 36:4ಎ 36:3 36:3 0-02 0-27 
ರತ್ನಾಬಾಯಿ ಕೋಂ ಲೇಟ್‌ ರಾಮರಾವ್‌ ರತ್ನಾಬಾಯಿ 
55 | ಬೇಲೂರಯ್ಯ ಬಿನ್‌ ಚನ್ನಿಗರಾಯ ಬೇಲೂರಯ್ಯ 1:5 ಭಾಗಾಯ್ತು 1:6 36:3 1:5 1:5 0-02 0-22 
56 | ಎ. ಸಿ. ರೇವಣ್ಣ ಬಿನ್‌ ಚನ್ನಪ್ಪ ಎ. ಸಿ. ರೇವಣ್ಣ 1:6 ಖುಷ್ಕಿ 1:4 1:5 1:6 1:6 0-01 0-03 
57 ಎ. ಸಿ. ರೇವಣ್ಣ ಬಿನ್‌ ಬೆಟ್ಟಪ್ಪ ಎ. ಸಿ. ರೇವಣ್ಣ 1:4 ಭಾಗಾಯ್ತು 1:8 1:6 1:4 1:4 0-01 0-11 
ಸಿದ್ದರಾಮಯ್ಯ ಬಿನ್‌ ಚನ್ನಪ್ಪ ಸಿದ್ದರಾಮಯ್ಯ 
58 | ಶಂಕರೇಗೌಡ ಬಿನ್‌ ಚನ್ನಿಂಗೇಗೌಡ ಶಂಕರೇಗೌಡ ಬಸವಲಿಂಗಪ್ಪ 1:8 ಖುಷ್ಕಿ ಹಳ್ಳ 1:4 1:8 1:8 0-01 0-04 
ಬಸವಲಿಂಗಪ್ಪ ಬಿನ್‌ ದೊಡ್ಡನಿಂಗೇಗೌಡ ಎ.ಸಿ. ಶಿವಕುಮಾರಸ್ವಾಮಿ ಭಾಗಾಯ್ತು 0-03 0-14 
ಎ.ಸಿ. ಶಿವಕುಮಾರಸ್ವಾಮಿ ಬಿನ್‌ ಜಗದೀಶ್‌ 
ಚನ್ನಿಂಗೇಗೌಡ ಪಂಚಾಕ್ಷರಯ್ಯ ಬಿನ್‌ ಮೋಹನ್‌ಕುಮಾರ್‌ 
ಶಂಕರೇಗೌಡ ನಂಜುಂಡಯ್ಯ ಬಿನ್‌ ಎ.ಬಿ.ಯೋಗಾನಂದಮೂರ್ತಿ 
ಶಂಕರೇಗೌಡ ಜಗದೀಶ್‌ ಬಿನ್‌ ಶಂಕರೇಗೌಡ ಯೋಗಾನಂದಯ್ಯ 
ಮೋಹನ್‌ಕುಮಾರ್‌ ಬಿನ್‌ ಶಂಕರೇಗೌಡ ಪಂಚಾಕ್ಷರಯ್ಯ ನಂಜುಂಡಯ್ಯ 
ಎ.ಬಿ. ಯೋಗಾನಂದಮೂರ್ತಿ ಬಿನ್‌, ನಿಂಗಪ್ಪ 
ಲೇಟ್‌ ಬಸಪ್ಪ, ಯೋಗಾನಂದಯ್ಯ ಬಿನ್‌ 
ಸಣ್ಣಲಿಂಗಪ್ಪ, ನಿಂಗಪ್ಪ ಬಿನ್‌ ಶಂಭಯ್ಯ 
ಒಟ್ಟು ವಿಸ್ತೀರ್ಣ: ಆಕಾರ 2-13 3-75 



























































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೬, ೨೦೦೪ ೭೬೫ 
1 2 3 4 5 6 ಕ 8 9 10 11 
4. ಗ್ರಾಮ: ಬೆಣ್ಣೂರು 
59 | ಕೆಂಚಯ್ಯ ಬಿನ್‌ ಸಣ್ಣಯ್ಯ ಕೆಂಚಯ್ಯ 110 ಖುಷ್ಕಿ 111 ಗಡಿ 110 110 1-28 - 

709 

60 | ನಂಜಯ್ಯ ಬಿನ್‌ ರಂಗಮ್ಮ ನಂಜಯ್ಯ 153 4 152 110 152 110 0-08 0-28 
61 | ರಾಮಯ್ಯ ರಾಮಯ್ಯ 152 110 153 152 153 0-03 0-10 
62 | ಮಹದೇವಯ್ಯ ಬಿನ್‌ ಪ. ಲಿಂಗೇಗೌಡ ಮಹದೇವಯ್ಯ 111:1 ಟೆ 1132 110 114 111:1 0-08 0-28 
63 | ಶಿವಣ್ಣ ಬಿನ್‌ ಗುರುಸಿದ್ದಪ್ಪ ಶಿವಣ್ಣ, ಜಯಣ್ಣ 111:2 ಟ್ಟ 3333 11:1 332 111:2 0-14 0-49 
64 | ಸಿದ್ದರಾಮಯ್ಯ ಬಿನ್‌ ಸಿದ್ದಪ್ಪ ಸಿದ್ದರಾಮಯ್ಯ 33:2 4 113 111:2 33:ಸಿ 33:3 0-10 0-35 
65 | ಎ. ಎಸ್‌. ಶಿವಣ್ಣ ಬಿನ್‌ ಸಂಪಿಗೆರಾಯಪ್ಪ ಎ. ಎಸ್‌. ಶಿವಣ್ಣ 33:3 | 113 ik 33:2 ಕೆ 0-11 0-39 
66 | ಬಿ. ಎಸ್‌. ಸಿದ್ದಲಿಂಗಯ್ಯ ಬಿನ್‌ ಬಿ. ಎಸ್‌. ಸಿದ್ದಲಿಂಗಯ್ಯ 154 110 110 354 110 0-11 0-38 

ಬಿ. ಜಿ. ಶಿವಣ್ಣ 
67 | ಎ. ಎಸ್‌. ಶಿವಶಂಕರ್‌ ಬಿನ್‌ ಲೇಟ್‌ ಮರಿಗಂಗ ಬಿ. ಶಂಕರಲಿಂಗಪ್ಪ 109 3 108:3 110 109 109 0-14 0-46 

ಬಿ. ಶಂಕರಲಿಂಗಪ್ಪ ಮರಿಗಂಗ ಬಿನ್‌ ಗಂಗಮ್ಮ ನಂಜುಂಡಪ್ಪ, 

ಗಂಗಾಧರ್‌, ಡಿ. ಶಂಕರಲಿಂಗಪ್ಪ ಬಿನ್‌ ಎ.ಎನ್‌. ಚಂದ್ರಶೇಖರಯ್ಯ 

ದೊಡ್ಡನಿಂಗಪ್ಪ, ಗಂಗಮ್ಮ ಕೋಂ ಶಿವಣ್ಣ, ಎ. ಎಸ್‌. ಪ್ರಕಾಶ್‌ 

ನಂಜುಂಡಪ್ಪ ಬಿನ್‌ ಸಂಪಿಗೆರಾಯಪ್ಪ ಎ. ಎಸ್‌. ಶಿವಶಂಕರ್‌ 

ಎ. ಎಮ್‌. ಚಂದ್ರಶೇಖರಯ್ಯ ಬಿನ್‌ 

ಎ.ಎಸ್‌. ಮಹಲಿಂಗಪ್ಪ 

ಎ. ಎಸ್‌. ಪ್ರಕಾಶ್‌ ಬಿನ್‌ ನಂಜುಂಡಪ್ಪ 
68 | ಎ. ಆರ್‌. ಶಿವನಂಜಪ್ಪ ಬಿನ್‌ ರಾಮಚಂದ್ರಯ್ಯ 108:3 4 107 109 108:3 108:3 0-14 0-70 

ಎ. ಟಿ. ರಂಗಯ್ಯ ರಾಮಚಂದ್ರಯ್ಯ ಬಿನ್‌ ಎ. ಬಿ. ಶಿವಣ್ಣ ಎ. ಆರ್‌. 

ಲೇಟ್‌ ಬೋರಯ್ಯ ದ್ರಾಕ್ಷಾಯಣಮ್ಮ ಕೋಂ | ಶಿವನಂಜಪ್ಪ ರಾಮಚಂದ್ರ 

ಎ. ಎಸ್‌. ಶಿವನಂಜಪ್ಪ ಎ. ಬಿ. ಶಿವಣ್ಣ ದ್ರಾಕ್ಟಾಯಣಮ್ಮ 

ಬಿನ್‌ ಬೇಲೂರಯ್ಯ, ರಾಮಚಂದ್ರ ಬಿನ್‌ 

ಬೋರಯ್ಯ 
69 | ಎ. ಟಿ. ಮಹದೇವಯ್ಯ ಬಿನ್‌ ತಿಮಪ್ಪ ಎ. ಟಿ. ಮಹದೇವಯ್ಯ 106 % 105:1 108:3 106 107 0-08 0-28 





























104:1 














೭೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೬, ೨೦೦೪ ಭಾಗ - ೬ 











































































































1 2 3 4 5 6 7 8 9 10 11 
70 | ಶಾರದಮ್ಮಕೋಂ ಎ. ಟಿ. ಶಿವಣ್ಣ ಶಾರದಮ್ಮ 107 ಖುಷ್ಕಿ 104:1 108:3 106 107 0-06 0-21 
71 | ಸಿದ್ದರಾಮಕ್ಕ ಕೋಂ ಲೇಟ್‌ ಪುಟ್ಟಚನ್ನಯ್ಯ ಎ. ಆರ್‌. ಮಹಲಿಂಗಪ್ಪ 104:1 ಸ 104:2ಬಿ 107 106 104:1 0-04 0-16 
ಎ. ಪಿ. ಚನ್ನಕೇಶವ ಬಿನ್‌ ಲೇಟ್‌ ಎ. ಸಿ. ರೇವಣ್ಣ 
ಪುಟ್ಟಚನ್ನಯ್ಯ ಎ. ಆರ್‌. ಮಹಲಿಂಗಪ್ಪ ಬಿನ್‌ ಸಿದ್ದರಾಮಯ್ಯ ಸಿದ್ದರಾಮಕ್ಕ 
ರಂಗಪ್ಪ ಎ. ಸಿ. ರೇವಣ್ಣ ಬಿನ್‌ ಚನ್ನಪ್ಪ, ಎ. ಟಿ. ಚನ್ನಕೇಶವ 
ಸಿದ್ದರಾಮಯ್ಯ ಬಿನ್‌ ಚನ್ನಪ್ಪ 
72 |ಎ. ಟಿ. ಶಿವಣ್ಣ ಬಿನ್‌ ತಿಮಪ್ಪ ಎ. ಟಿ. ಶಿವಣ್ಣ 105:1 A 104:2ಬಿ 106 105:1 104:2ಎ 0-05 0-20 
73 |ಎ. ಟಿ. ಶಿವಣ್ಣ ಬಿನ್‌ ತಿಮ್ಮಪ್ಪ ಎ. ಟಿ. ಶಿವಣ್ಣ 104:2ಎ 4 104:2ಬಿ 104:1 105:1 104:2ಎ 0-04 0-16 
74 | ಎ. ಸಿ. ಶಿವಕುಮಾರ್‌ ಬಿನ್‌ ಚಿನ್ನಂಜಪ್ಪ ಎ. ಸಿ. ಶಿವಕುಮಾರ್‌ 104:2ಬಿ ಕಿ 102 105:1 104:2ಬಿ 104:4 0-09 0-36 
ಒಟ್ಟು ವಿಸ್ತೀರ್ಣ: ಆಕಾರ 4-37 3-75 
ಘೋಷ್ಟಾರೆ 
ಗ್ರಾಮ ಖುಷ್ಕಿ ಭಾಗಾಯ್ತು ಖರಾಬ್‌ ಜುಮ್ಲಾ 
1. | ಹರಕಲದೇವಿಗುಡ್ಡದಕಾವಲ್‌ 4-10 - J 4-10 
2. | ಗಂಗಸಂದ್ರ 2-35 0-11 - 3-06 
3. | ಅತ್ತಿಕಟ್ಟೆ 2-02 0-11 - 2-13 
4. | ಬೆಣ್ಣೂರು 4-37 - | 4-37 
ಜುಮ್ಲಾ 14-04 0-22 ಚ 14-26 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌.336 ತುಮಕೂರು ಜಿಲ್ಲೆ, ತುಮಕೂರು. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಭೂ ಆರ್ಜನೆ ಅಧಿನಿಯಮ 17 ನೇ ಪ್ರಕರಣದ ಅನ್ವಯ 4(1) ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ ಕ್ರಮಾಂಕ: ಎಲ್‌ಎಕ್ಕೂ:ಎಸ್‌ಆರ್‌:64:04-05 ದಿನಾಂಕ: 27ನೇ ಆಗಸ್ಟ್‌ 2004 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲಾ ಉದ್ದೇಶಕ್ಕಾಗಿ ಅಗತ್ಯವಾಗಿದೆಯೆಂದು ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, 
ತುಮಕೂರು ಇವರಿಗೆ ಕಂಡು ಬಂದಿರುವುದರಿಂದ ಕರ್ನಾಟಕ ಕಾಯಿದೆ 33:1991ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894ರ 4ನೇ ಪ್ರಕರಣದ (1)ನೇ ಉಪ ಪ್ರಕರಣದ ಅನುಸಾರವಾಗಿ ಅದಕ್ಕೆ 
ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸುಗಳನ್ನು ಕೊಡಲಾಗಿದೆ. ಹಾಗೂ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ರವರು ಅಧಿನಿಯಮದ 40ನೇ ಪ್ರಕರಣದ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಹಾಗೂ ಅವರ ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ 
ನೀಡಿರುತ್ತಾರೆ. 

ಕಾವೇರಿ ನೀರಾವರಿ ನಿಗಮದ ಭೂಸ್ವಾಧೀನ ಪ್ರಕರಣಗಳಲ್ಲಿ ತುರ್ತಾಗಿ ಭೂಸ್ವಾಧೀನ ಪ್ರಕ್ರಿಯೆಗಳನ್ನು ಮುಗಿಸಲು ಅನುವು ಆಗುವಂತೆ ಸದರಿ ಅಧಿನಿಯಮದ 17ನೇ ಪ್ರಕರಣದ (4)ನೇ ಉಪ ಪ್ರಕರಣದ 
ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಕರ್ನಾಟಕ ಸರ್ಕಾರವು ಪತ್ರ ನಂಬರ್‌ ಕಂಇ 13 ಎಕ್ಕೂಡಬ್ಲ್ಯೂ 2004 ದಿನಾಂಕ: 17.6.2004 ರಂತೆ ಅನುಮತಿ ನೀಡಿರುತ್ತದೆ. ಹಾಗೂ ತುರ್ತಾಗಿ 


ಭಾಗ - ೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಸೆಪ್ಟೆಂಬರ್‌ ೧೬, ೨೦೦೪ ೭೬೭ 





ಭೂಮಿಯ ಅವಶ್ಯಕತೆ ಇರುವುದರಿಂದ ಸದರಿ ಅಧಿನಿಯಮದ 5-ಎ ಪ್ರಕರಣದ ಉಪ ಬಂಧಗಳು ಈ ಕೆಳಗಿನ ಅನುಸೂಚಿಯಲ್ಲಿ ನಮೂದಿಸಲಾದ ಭೂಮಿಗಳ ಭೂಸ್ವಾಧೀನಕ್ಕೆ ಅನ್ವಯವಾಗತಕ್ಕದಲ್ಲ ಎಂಬುದಾಗಿ 
ನಿರ್ದೇಶಿಸಿರುತ್ತದೆ. 

ಭೂ ಆರ್ಜನೆ ಉದ್ದೇಶಕ್ಕಾಗಿ ಘೋಷಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಪ್ರಕಟಿತ ಭೂಮಿಗಳಲ್ಲಿ 
ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಅನುಮತಿಯಿಲ್ಲದೆ ಮಾರಾಟ, 
ಗುತ್ತಿಗೆ, ಅಡಮಾನ ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ 
ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಭೂ ಆರ್ಜನೆ ಅಧಿನಿಯಮದ (7ನೇ ಖಂಡದ) 2ನೇ ಪ್ರಕರಣದ 
ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕ್ಷೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 




































































ಅನುಸೂಚಿ: 
ಜಿಲ್ಲೆ : ತುಮಕೂರು ತಾಲ್ಲೂಕು: ತುರುವೇಕೆರೆ ಹೋಬಳಿ: ದಬ್ಬೇಘಟ್ಟ ಗ್ರಾಮ: ಕರಡಿಗೆರೆ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ ಜಮೀನಿನ 
ಸಂ. ಹೆಸರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ-ಪೈ 
1 2 3 4 5 6 7 8 9 10 11 
1 ಬಿ. ರಾಮಣ್ಣ ಬಿನ್‌ ಬೆಟ್ಟಲಿಂಗೇಗೌಡ ಬಿ. ರಾಮಣ್ಣ ಬೆಟ್ಟಯ್ಯ 66 ಖುಷ್ಕಿ ಉಳಿಕೆ ಉಳಿಕೆ ವಿ.ನಾ. ಉಳಿಕೆ 4-09 ದ 
ಬೆಟ್ಟಯ್ಯ ಬಿನ್‌ ಶಿವಯ್ಯ ಶಿವಲಿಂಗಯ್ಯ ಬಿನ್‌ | ಶಿವಲಿಂಗಯ್ಯ ಎ. ಖರಾಬ್‌ 10 123 0-01 
ಸಿದ್ದೇಗೌಡ ಬಿ. ಖರಾಬ್‌ 
2 | ಶಿವನಂಜಯ್ಯ ಬಿನ್‌ ನಂಜೇಗೌಡ ಶಿವನಂಜಯ್ಯ 123 ಖುಷ್ಕಿ 66 ಉಳಿಕೆ 66 | ನಾಗಮಂಗಲ 1-10 1-71 
ತಾ: ಗಡಿ 
3 | ನಿಂಗಯ್ಯ ಬಿನ್‌ ಶಿದ್ದೇಗೌಡ ನಿಂಗಯ್ಯ ಎಂ. ಗಂಗಾಧರಯ್ಯ | 130 ig ಉಳಿಕೆ 66 66 66 0-10 0-35 
ಎಂ. ಗಂಗಾಧರಯ್ಯ ಬಿನ್‌ ಮಲ್ಲೇಶಯ್ಯ ಎಂ. ಪರಪ್ಪ ಕೆ. ಎಸ್‌. 
ಎಂ. ಪರಪ್ಪ ಬಿನ್‌ ಜಿ. ಮಲ್ಲೇಶಯ್ಯ ನಂಜಮ್ಮ ಎಂ.ಇ. ಜೋಗಪ್ಪ 
ಎಂ.ಇ. ಜೋಗಪ್ಪ ಬಿನ್‌ ಈಶ್ವರ 
ಕೆ. ಎಸ್‌. ನಂಜಮ್ಮಕೋಂ ಜೆ. ರಾಜಣ್ಣ 
ಒಟ್ಟು ವಿಸ್ತೀರ್ಣ: ಆಕಾರ 5-30 2-06 
ಘೋಷ್ಟಾರೆ 
ಖುಷ್ಕಿ ಎ ಖರಾಬು ಬಿ ಖರಾಬು ಜುಂಲಾ 
1-20 4-09 0-01 5-30 




















ಪಿ.ಆರ್‌.337 ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ ತುಮಕೂರು. 


೭೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೬, ೨೦೦೪ ಭಾಗ - ೬ 





ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಭೂ ಆರ್ಜನೆ ಅಧಿನಿಯಮ 17 ನೇ ಪ್ರಕರಣದ ಅನ್ವಯ 4(1) ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ ಕ್ರಮಾಂಕ: ಎಲ್‌ಎಕ್ಕೂ:ಎಸ್‌ಆರ್‌:65:04-05 ದಿನಾಂಕ: 27ನೇ ಆಗಸ್ಟ್‌ 2004 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲಾ ಉದ್ದೇಶಕ್ಕಾಗಿ ಅಗತ್ಯವಾಗಿದೆಯೆಂದು ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, 
ತುಮಕೂರು ಇವರಿಗೆ ಕಂಡು ಬಂದಿರುವುದರಿಂದ ಕರ್ನಾಟಕ ಕಾಯಿದೆ 33:1991ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894ರ 4ನೇ ಪ್ರಕರಣದ (1)ನೇ ಉಪ ಪ್ರಕರಣದ ಅನುಸಾರವಾಗಿ ಅದಕ್ಕೆ 
ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸುಗಳನ್ನು ಕೊಡಲಾಗಿದೆ. ಹಾಗೂ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ರವರು ಅಧಿನಿಯಮದ 42)ನೇ ಪ್ರಕರಣದ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಹಾಗೂ ಅವರ ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ 
ನೀಡಿರುತ್ತಾರೆ. 

ಕಾವೇರಿ ನೀರಾವರಿ ನಿಗಮದ ಭೂಸ್ವಾಧೀನ ಪ್ರಕರಣಗಳಲ್ಲಿ ತುರ್ತಾಗಿ ಭೂಸ್ವಾಧೀನ ಪ್ರಕ್ರಿಯೆಗಳನ್ನು ಮುಗಿಸಲು ಅನುವು ಆಗುವಂತೆ ಸದರಿ ಅಧಿನಿಯಮದ 17ನೇ ಪ್ರಕರಣದ (4)ನೇ ಉಪ ಪ್ರಕರಣದ 
ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಕರ್ನಾಟಕ ಸರ್ಕಾರವು ಪತ್ರ ನಂಬರ್‌ ಕಂಇ 13 ಎಕ್ಕೂಡಬ್ಲ್ಯ್ಯೂ 2004 ದಿನಾಂಕ: 17.6.2004 ರಂತೆ ಅನುಮತಿ ನೀಡಿರುತ್ತದೆ. ಹಾಗೂ ತುರ್ತಾಗಿ 
ಭೂಮಿಯ ಅವಶ್ಯಕತೆ ಇರುವುದರಿಂದ ಸದರಿ ಅಧಿನಿಯಮದ 5-ಎ ಪ್ರಕರಣದ ಉಪ ಬಂಧಗಳು ಈ ಕೆಳಗಿನ ಅನುಸೂಚಿಯಲ್ಲಿ ನಮೂದಿಸಲಾದ ಭೂಮಿಗಳ ಭೂಸ್ವಾಧೀನಕ್ಕೆ ಅನ್ವಯವಾಗತಕ್ಕದ್ದಲ್ಲ ಎಂಬುದಾಗಿ 
ನಿರ್ದೇಶಿಸಿರುತ್ತದೆ. 

ಭೂ ಆರ್ಜನೆ ಉದ್ದೇಶಕ್ಕಾಗಿ ಘೋಷಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಪ್ರಕಟಿತ ಭೂಮಿಗಳಲ್ಲಿ 
ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಅನುಮತಿಯಿಲ್ಲದೆ ಮಾರಾಟ, 
ಗುತ್ತಿಗೆ, ಅಡಮಾನ ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ 
ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಭೂ ಆರ್ಜನೆ ಅಧಿನಿಯಮದ (7ನೇ ಖಂಡದ) 2ನೇ ಪ್ರಕರಣದ 
ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರ ಕಛೇರಿಯಲ್ಲಿ ಭೂಮಿಗಳ ಸ್ನೂಲ ನಕ್ಷೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 




















ಅನುಸೂಚಿ: 
ಜಿಲ್ಲೆ : ತುಮಕೂರು ತಾಲ್ಲೂಕು: ಗುಬ್ಬಿ ಹೋಬಳಿ: ನಿಟ್ಟೂರು ಗ್ರಾಮ : ತ್ಯಾಗಟೂರು ಅಮಾನಿಕೆರೆ, ಕೋಡಿನಾಗೇನಹಳ್ಳಿ, ಹಲಸಿನನಾಗೇನಹಳ್ಳಿ 
ಸಮುದ್ರನಕೋಟೆ, ಅದಲಗೆರೆ, ಉದ್ದೇಹೊಸಕೆರೆ, ತ್ವಾಗಟೂರು 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ ಜಮೀನಿನ 
ಸಂ. ಹೆಸರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ-ಪೈ 
1 ಸ 3 4 5 6 7 8 9 10 11 
1. ಗ್ರಾಮ: ತ್ಕಾಗಟೂರು ಅಮಾನಿಕೆರೆ 
1 ಕೆ. ಆರ್‌. ವೀರೇಗೌಡ ಬಿನ್‌ ರಂಗಪ್ಪ ಕೆ.ಆರ್‌. ವೀರೇಗೌಡ 5:1 ತರಿ ಉಳಿಕೆ 4:1-2ಬಿ ತ್ಯಾಗ ಉಳಿಕೆ 0-08 0-40 
6 ಟೂರು ಸ.ನಂ.5:2 
2 | ಸದಾಶಿವಯ್ಯ ಬಿನ್‌ ರಂಗಪ್ಪ ಶಿವಗಂಗಪ್ಪ ಸದಾಶಿವಯ್ಯ ಶಿವಗಂಗಪ್ಪ ಬ್ರ 3 4 6 5:1 12 0-51 0-28 
ಬಿನ್‌ ನಂಜಪ್ಪ ಕೆ. ಎನ್‌. ನಾಗೇಶ ಬಿನ್‌ ಕೆ.ಎನ್‌. ನಾಗೇಶ್‌ 
ನಂಜುಂಡಪ್ಪ ಈಶ್ವರಯ್ಯ ಬಿನ್‌ ನಂಜುಂಡಪ್ಪ | ಈಶ್ವರಯ್ಯ ರಂಗಸ್ವಾಮಿ 
ರಂಗಸ್ವಾಮಿ ಬಿನ್‌ ನಂಜುಂಡಪ್ಪ ಕಂಬಣ್ಣ 
ಬಿನ್‌ ರಂಗಪ್ಪ ಶಂಭಣ್ಣ ಬಿನ್‌ ರಂಗಪ್ಪ 

















































































































ಭಾಗ - ೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಸೆಪ್ಟೆಂಬರ್‌ ೧೬, ೨೦೦೪ ೭೬೯ 
1 2 3 4 ನ 6 7 8 9 10 11 
3 | ಮಹಾಲಿಂಗಯ್ಯ ಬಿನ್‌ ಜವರೇಗೌಡ, ಮಹಾಲಿಂಗಯ್ಯ ಬಸವರಾಜು | 4:1 ಖುಷ್ಕಿ 5:1 ಉಳಿಕೆ 75 4:2ಬಿ 0-01, 0-04 

ಬಸವರಾಜು ಬಿನ್‌ ಭದ್ರಯ್ಯ 
4 | ಮಹಾಲಿಂಗಪ್ಪ ಬಿನ್‌ ಹುಚ್ಚಪ್ಪ ಮಹಾಲಿಂಗಪ್ಪ 4:2ಬಿ 4 ಕ್ತ ತ್ತ 401 6 0-01 0-04 
5 | ಚಿಕ್ಕಬಸವಾಚಾರಿ ಬಿನ್‌ ತಾಂಡವಾಚಾರಿ ಬಸವಾಚಾರಿ, ಚನ್ನಪ್ಪಾಚಾರಿ 6 ಈ 5:1-2 | 4:2ಬಿ 11:4 0-31 0-17 
ಚನ್ನಾಚಾರಿ ಬಿನ್‌ ತಾಂಡವಾಚಾರಿ ಪುಟ್ಟಬಸವಾಚಾರಿ 
ಬಸವಾಚಾರಿ ಬಿನ್‌ ತಾಂಡವಾಚಾರಿ, ನಿಂಗಾಚಾರಿ, ಚನ್ನಾಚಾರಿ 
ಚನ್ನಪ್ಪಾಚಾರಿ ಬಿನ್‌ ತಾಂಡವಾಚಾರಿ ಚಿಕ್ಕಬಸವಾಚಾರಿ, 
ಪುಟ್ಟಬಸವಾಚಾರಿ ಬಿನ್‌ ತಾಂಡವಾಚಾರಿ, ತಾಂಡವಾಚಾರಿ, ರೇವಮ್ಮ 
ನಿಂಗಾಚಾರಿ ಬಿನ್‌ ತಾಂಡವಾಚಾರಿ ರೇವಮ್ಮ 
ಬಿನ್‌ ಶ್ರೀನಿವಾಸ್‌ 
6 | ಶೆಟ್ಟಳಯ್ಯ ಬಿನ್‌ ಹನುಮಯ್ಯ ಕರಿಗಿರಿಯಪ್ಪ | ಶೆಟ್ಟಳಯ್ಯ ಕರಿಗಿರಿಯಪ್ಪ 11:4 ಟ್ಟ 12 > 6 15:4 0-03 0-16 
ಬಿನ್‌ ಕುಂಬಯ್ಯ 
7 | ಸದಾಶಿವಯ್ಯ ಬಿನ್‌ ರಂಗಪ್ಪ ಶಂಬಣ್ಣ ಬಿನ್‌ | ಗಂಗಮ್ಮ ಸದಾಶಿವಯ್ಯ 12 ೫ 11:4 ಸ 5:2 13:1 0-04 0-20 
ರಂಗಪ್ಪ ಜಿ. ರಾಮಯ್ಯ ಬಿನ್‌ ಗಿರಿಯಪ್ಪ ಶಂಬಣ್ಣ, ಜಿ ರಾಮಯ್ಯ ಭಾಗಾಯ್ತು 0-023, 0-07 
ರಂಗಸ್ವಾಮಿ ಬಿನ್‌ ನಂಜುಂಡಪ್ಪ ಕೆ.ಎನ್‌. ನಾಗೇಶ ರಂಗಸ್ವಾಮಿ 
ಕೆ. ಎನ್‌. ನಾಗೇಶ್‌ ಬಿನ್‌ ನಂಜುಂಡಪ್ಪ (ಜಂಟಿ) ಈಶ್ವರಯ್ಯ, ಶಿವಣ್ಣ 
ಈಶ್ವರಯ್ಯ ಬಿನ್‌ ನಂಜುಂಡಪ್ಪ ಗಂಗಮ್ಮ ತಿಮ್ಮಯ್ಯ 
ಕೋಂ ತಿಮ್ಮಯ್ಯ ಶಿವಣ್ಣ ತಿಮ್ಮೇಗೌಡ ಬಿನ್‌ 
ಹುಚ್ಚೀಗೌಡ 
8 | ಶಿವಾನಂದಯ್ಯ, ಲಿಂಗದೇವರು ಬಿನ್‌ ಶಿವಾನಂದಯ್ಯ ಲಿಂಗದೇವರು | 13:1 ತರಿ ಉಳಿಕೆ 15:4 12 13:3 0-01 0-05 
ನಂಜುಂಡಪ್ಪ 
9 | ಬಸವರಾಜು ಬಿನ್‌ ಮುರುಡೇಗೌಡ ಬಸವರಾಜು 13:3 ki ತ್ತ 15:4-5 1351 13:4 0-01 0-05 
10 | ರಾಜಶೇಖರಯ್ಯ ಬಿನ್‌ ಸಿದ್ರಾಮಯ್ಯ ರಾಜಶೇಖರಯ್ಯ 13:4 (4 4 15:5-6 1333 13:2 0-01 0-05 
11 | ನಂಜುಂಡಯ್ಯ ಬಿನ್‌ ಸಿಂಬಣ್ಣ ಕೆಂಚಯ್ಯ, ಕರಿಯಣ್ಣ ದಾಸಪ್ಪ | 13:2 (4 12 15:6-2-3 | 13:4 14 0-2, 0-13 
12 | ಗಂಗಮ್ಮಕೋಂ ಚಿಣ್ಣಯ್ಯ ಶಿವಮ್ಮ ಕೋಂ ಶಿವಮ್ಮ ಗಂಗಮ್ಮ ಕರಿಯಪ್ಪ 14 ಭಾಗಾಯ್ತು 4 1533 13:2 ಉಳಿಕೆ 0-02 0-10 
ಗಿರಿಯಪ್ಪ ಕರಿಯಪ್ಪ ಬಿನ್‌ ಹುಚ್ಚ ಕೆಂಪಯ್ಯ 
13 | ಕೆಂಚಯ್ಯ ಬಿನ್‌ ಕೆಂಚಯ್ಯ ಕರಿಯಪ್ಪ ಬಿನ್‌ | ಕೆಂಚಯ್ಯ, ಕರಿಯಪ್ಪ 15:3 ತರಿ 132 ಉಳಿಕೆ 15:2 ik 0-2”, 0-14 
ಸಣ್ಣಕೆಂಚಯ್ಯ ಕರಿಯಪ್ಪ ಬಿನ್‌ ಹುಚ್ಚ ರಾಜಕುಮಾರ್‌, 14 
ಕೆಂಚಯ್ಯ ರಾಜಕುಮಾರ್‌, ಕೆಂಚರಾಯಪ್ಪ ಕೆಂಚರಾಯಪ್ಪ ಕರಿಯಪ್ಪ, 
ಬಿನ್‌ ಕೆಂಚಪ್ಪ, ಶಿವಮ್ಮ ಕೋಂ ಗಿರಿಯಪ್ಪ, | ಕೆಂಚಯ್ಯ ಗಂಗಮ್ಮ ಶಿವಮ್ಮ 
ಗಂಗಮ್ಮ ಕೋಂ ಚಿಣ್ಣಯ್ಯ 


































































































೭೭೦ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೬, ೨೦೦೪ ಭಾಗ - ೬ 
1 ಶಿ 3 4 5 6 7 8 9 10 11 
14 | ಚಿಕ್ಕಹನುಮಯ್ಯ ಬಿನ್‌ ಚಿಕ್ಕಣ್ಣ ಕರಿಯಪ್ಪ, ಕರಿಯಣ್ಣ, ಕೆಂಚಯ್ಯ ದಾಸಪ್ಪ, | 15:2 ತರಿ 13:2 ಉಳಿಕೆ 15:6 15:3 0-02 0-10 

ಕರಿಯಪ್ಪ ಬಿನ್‌ ದಾಸಪ್ಪ, ಕೆಂಪಯ್ಯ, ದಾಸಪ್ಪ | ಕರಿಯಪ್ಪ ಕೆಂಪಯ್ಯ, ದಾಸಪ್ಪ 
15 | ಶಿವಾನಂದಯ್ಯ ಬಿನ್‌ ದಿ ನಂಜುಂಡಯ್ಯ, ಶಿವಾನಂದಯ್ಯ ಲಿಂಗದೇವರು | 15:6 ಜೆ 13:2-4 4 15:5 15:2 0-0, 0-04 
ಲಿಂಗದೇವರು ಬಿನ್‌ ನಂಜುಂಡಯ್ಯ 
16 | ಬಸವರಾಜು ಬಿನ್‌ ಮುರುಡಪ್ಪ ಬಸವರಾಜು 155 ೫ 13:3-4 ಸ 15:4 15:6 0-01, 0-03 
17 | ಶಿವಾನಂದಯ್ಯ, ಲಿಂಗದೇವರು ಬಿನ್‌ ಶಿವಾನಂದಯ್ಯ ಲಿಂಗದೇವರು 15:4 ಢಿ 13:1-3 ತ 11:4 135 0-0, 0-03 
ನಂಜುಂಡಯ್ಯ 
ಒಟ್ಟು ವಿಸ್ತೀರ್ಣ 1-02 2-08 
2 ಗ್ರಾಮ: ತ್ಯಾಗಟೂರು 
18 | ಗಂಗಾಣಮ್ಮ ಕೋಂ ಗುರುಸಿದ್ದಪ್ಪ ಗಂಗಾಣಮ್ಮ ಕೆ. ಎಂ. 75 ತರಿ ಉಳಿಕೆ | ಉಳಿಕೆ ಉಳಿಕೆ ತ್ಯಾಗ 0-31 0-15 
ಶಿವನಂಜಯ್ಯ ಬಿನ್‌ ನಂಜುಂಡಪ್ಪ ನಂಜುಂಡಯ್ಯ ಲಿಂಗದೇವರು ಕೋಡಿ ಟೂರು 
ಲಿಂಗದೇವರು ಬಿನ್‌ ನಂಜುಂಡಪ್ಪ ನಾಗೇನ ಗಡಿ 
ಹಳ್ಳಿ ಗಡಿ 
19 |ಬಿ. ಕೆ. ವಿಜಯಕುಮಾರಿ ಬಿನ್‌ ವಿಜಯಕುಮಾರಿ 207:2 ಖುಷ್ಕಿ (4 18:6 ವಿನಾ 14 207:3 0-01 0-03 
ಬಿ. ಹೆಚ್‌. ಕುಮಾರಸ್ವಾಮಿ 
20 | ರಂಗ ಬಿನ್‌ ಕಂಬಿಹನುಮಯ್ಯ ಟಿ. ಆರ್‌. ರಂಗರಾಮಯ್ಯ, | 2073 5 ೫ ಸ್ವ 2072 | ಉಳಿಕೆ 0-01, 0-01 
ಟಿ. ಆರ್‌. ರಂಗರಾಮಯ್ಯ ಬಿನ್‌ ರಂಗಯ್ಯ, | ಯಲ್ಲಯ್ಯ ಸಂಜೀವಯ್ಯ, 
ಟಿ.ಆರ್‌. ಉಲ್ಲಯ್ಯ ಬಿನ್‌ ರಂಗಯ್ಯ, ಕೃಷ್ಣಯ್ಯ 
ಕೃಷ್ಣಯ್ಯ ಸಂಜೀವಯ್ಯ ಬಿನ್‌ ರಂಗಯ್ಯ 
ಒಟ್ಟು ವಿಸ್ತೀರ್ಣ | 0-4, 0-19 
ಗ್ರಾಮ: ಕೋಡಿನಾಗೇನಹಳ್ಳಿ 
21 | ದೊಡ್ಡನಂಜಪ್ಪ ಬಿನ್‌ ಕುಳ್ಳಯ್ಯ ಚಿಕ್ಕಣ್ಣ ಬಿನ್‌ | ಸಿದ್ದಯ್ಯ ಕರಿಯಪ್ಪ, 88 ಖುಷ್ಕಿ |ಮೈನ್‌1| 87:1 ಉಳಿಕೆ ಉಳಿಕೆ 0-07 0-25 
ವೆಂಕಟಪ್ಪ ಕೆ. ಎನ್‌. ಗೋಪಾಲಯ್ಯ ಬಿನ್‌ ರಾಮಯ್ಯ ಚಿಕ್ಕಣ್ಣ, 
ಸಣ್ಣವೆಂಕಟಪ್ಪ, ಕೆ. ಜಿ. ರಾಮಯ್ಯ ಬಿನ್‌ ನಂಜುಂಡಯ್ಯ 
ಗಿರಿಯಪ್ಪ, ವಿಜಯಕುಮಾರ ಬಿನ್‌ ಕೆ. ಎಸ್‌. ಗೋಪಾಲಯ್ಯ 
ಸಣ್ಣವೆಂಕಟಪ್ಪ, ನಂಜುಂಡಯ್ಯ ಬಿನ್‌ ಕೆ. ಜಿ. ರಾಮಯ್ಯ 
ವೆಂಕಟಯ್ಯ ವಿಜಯಕುಮಾರ್‌ 







































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೬, ೨೦೦೪ ೭೭೧ 
1 2 3 4 5 6 7 8 9 10 11 
22 | ಕೆಂಚಯ್ಯ ಬಿನ್‌ ಕರಿಯಪ್ಪ ಸಣ್ಣ ಕೆಂಪಯ್ಯ ಕೆಂಚಯ್ಯ ಸಣ್ಣ ಕೆಂಚಯ್ಯ 87:1 ಖುಷ್ಕಿ 88 ಉಳಿಕೆ ಉಳಿಕೆ 87:2 0-04 0-14 

ಬಿನ್‌ ಕೆಂಪಯ್ಯ ಲಕ್ಷ್ಮಮ್ಮ ಕೋಂ ಕೆಂಚಯ್ಯ | ಲಕ್ಷ ಮೃ ಸಿದ್ದರಾಮಯ್ಯ 
ಕೆಂಚರಾಯಪ್ಪ ಬಿನ್‌ ಕರಿಯಪ್ಪ ಕುಮಾರಯ್ಯ | ಕುಮಾರಯ್ಯ 
ಬಿನ್‌ ಕರಿಯಪ್ಪ 
23 | ಕೆಂಚಯ್ಯ ಬಿನ್‌ ಕೆಂಚಯ್ಯ ಗಂಗಮ್ಮ ಕೋಂ | ಕೆಂಚಯ್ಯ, ಗಂಗಮ್ಮ 87:2 ಸ ಉಳಿಕೆ ಉಳಿಕೆ 87:1 ತ್ಯಾಗ 0-20 0-70 
ಚಿಣ್ಣಯ್ಯ ರಾಜಕುಮಾರ್‌. ಕೆಂಚರಾಯಪ್ಪ ರಾಜಕುಮಾರ್‌ ಕೆಂಚರಾಯಪ್ಪ ಟೂರು 
ಬಿನ್‌ ಕೆಂಚರಾಯಪ್ಪ ಕರಿಯಪ್ಪ ಬಿನ್‌ ದೊಡ್ಡ ಕರಿಯಪ್ಪ ದೊಡ್ಡ ಕೆಂಚಪ್ಪ, ಸ.ನಂ.75 
ಕೆಂಚಪ್ಪ ದೊಡ್ಡಕೆಂಚಪ್ಪ, ಕರಿಯಪ್ಪ ಬಿನ್‌ ಕರಿಯಪ್ಪ ಚಂದ್ರಯ್ಯ 
ದೊಡ್ಡಕರಿಯಪ್ಪ ಚಂದ್ರಯ್ಯ ಬಿನ್‌. ಡಿ. ದಿವಾಕರಯ್ಯ 
ಕೆಂಚರಾಯಪ್ಪ ಡಿ ದಿವಾಕರಯ್ಯ ಬಿನ್‌ ಕೆ.ಎಸ್‌. ಆನಂದಯ್ಯ 
ಸಣ್ಣಕರಿಯಪ್ಪ ಕೆ. ಎಸ್‌. ಆನಂದಯ್ಯ ಬಿನ್‌ | ಕೆಂಚಯ್ಯ, ಕರಿಯಣ್ಣ 
ಸಣ್ಣಕರಿಯಪ್ಪ ಕೆಂಚಯ್ಯ ಬಿನ್‌ ಸಣ್ಣಕೆಂಪಯ್ಯ 
ಕರಿಯಣ್ಣ ಬಿನ್‌ ಸಣ್ಣಕೆಂಪಯ್ತ 
24 ಕೆ. ಎಂ. ಬಸವರಾಜು ಬಿನ್‌ 'ಮುರುಡಯ್ಯ ಕೆ. ಎಂ. ಬಸವರಾಜು 84:2ಎ 4 85 70 0-12 0-36 
84:1 
25 | ಕೆ. ತಿಮ್ಮಯ್ಯ ಬಿನ್‌ ಕೆಂಪಯ್ಯ ದೊಡ್ಡನಂಜಪ್ಪ | ಕೆ. ತಿಮ್ಮಯ್ಯ 84:1ಎ | ಭಾಗಾಯ್ತು ಸ 84:2ಎ 84:ಬಿ ಉಳಿಕೆ 0-03 0-32 
ಬಿನ್‌ ಕುಳ್ಳಯ್ಯ ಕೆ. ಎಸ್‌. ಗೋಪಾಲಯ್ಯ ಕೆ. ಎಸ್‌. ಗೋಪಾಲಯ್ಯ 
ಬಿನ್‌ ಸಣ್ಣವೆಂಕಟಯ್ಯ ಕೆ. ಬಿ. ರಾಮಯ್ಯ ಕೆ. ಜಿ. ರಾಮಯ್ಯ 
ಬಿನ್‌ ಗಿರಿಯಪ್ಪ 
26 | ಗಿರಿಯಪ್ಪ ಬಿನ್‌ ದೊಡ್ಡ ನಂಜಯ್ಯ ಗಿರಿಯಪ್ಪ ಕೆ. ವೈ. ರಾಮಯ್ಯ | 84:1ಬಿ ಕ 70 ಉಳಿಕೆ | 84ಎ | 681ಎ 0-11, 0-13 
ಕೆ. ವೈ. ರಾಮಯ್ಯ ಬಿನ್‌ ಗಿರಿಯಪ್ಪ ಖುಷ್ಕಿ 0-21 0-08 
27 ಶಿವಮ್ಮ ಕೋಂ ಗಿರಿಯಪ್ಪ ಕೆಂಚಯ್ಯ ಬಿನ್‌ ಶಿವಮ್ಮ ಕೆಂಚಯ್ಯ, 70 i ಉಳಿಕೆ 84:1 84:2 69 0-06 0-18 
ಸಣ್ಣಕೆಂಪಯ್ಯ ದಿವಾಕರಯ್ಯ ಬಿನ್‌ ದಿವಾಕರಯ್ಯ ಭಾಗಾಯ್ತು ಎ-1ಬಿ 0-21 0-27 
ಸಣ್ಣಕರಿಯಪ್ಪ ರಾಮಚಂದ್ರಯ್ಯ ಬಿನ್‌ ರಾಮಚಂದ್ರಯ್ಯ, ಕೆಂಚಯ್ಯ 
ಸಣ್ಣಕರಿಯಪ್ಪ, ಕೆಂಚಯ್ಯ ಬಿನ್‌ ಕೆಂಚಯ್ಯ, | ರಾಜಕುಮಾರ್‌, ಕರಿಯಪ್ಪ 
ಕೆಂಜಯ್ಯ ಬಿನ್‌ ಸಣ್ಣಕೆಂಪಯ್ಯ, ಕೆಂಚರಾಯಪ್ಪ, ಕರಿಯಪ್ಪ 
ರಾಜಕುಮಾರ್‌ ಕೆಂಚರಾಯಪ್ಪ ಬಿನ್‌ ನಂಜುಂಡಯ್ಯ, ಚಂದ್ರಯ್ಯ 
ಕೆಂಚಯ್ಯ ಕರಿಯಪ್ಪ ಬಿನ್‌ ದೊಡ್ಡಕೆಂಚಯ್ಯ 
ಕರಿಯಪ್ಪ ಬಿನ್‌ ದೊಡ್ಡಕರಿಯಪ್ಪ ಕರಿಯಪ್ಪ 
ಬಿನ್‌ ಕೆಂಚರಾಯಪ್ಪ ಚಂದ್ರಯ್ಯ ಬಿನ್‌ 
ಕೆಂಚರಾಯಪ್ಪ 
28 | ಶಿವಕುಮಾರ್‌ ಬಿನ್‌ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಶಿವಕುಮಾರ್‌ | 68:1ಎ ks 69,67, | ಉಳಿಕೆ 84:1ಡಿ 68:1ಬಿ 0-13 1-40 
ಕೆ.ಎಸ್‌. ರೇಣುಕಯ್ಯ ಬಿನ್‌ ಸಿದ್ದರಾಮಯ್ಯ | ಕೆ. ಎಸ್‌. ರೇಣುಕಯ್ಯ 65:1 
29 | ಬಸವರಾಜು ಬಿನ್‌ ಮುರುಡಯ್ಯ ಬಸವರಾಜು 68:1ಬಿ 65:2 | 68:1ಎ 68:1ಸಿ 0-02 0-22 
64:1 














































































































ಸುತಿ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೬, ೨೦೦೪ ಭಾಗ - ೬ 
1 2 3 4 5 6 7 8 9 10 11 
30 | ಶಿವಾನಂದಯ್ಯ, ಲಿಂಗದೇವರು ಬಿನ್‌ ಶಿವಾನಂದಯ್ಯ ಲಿಂಗದೇವರು 68:1 ಭಾಗಾಯ್ತು 64:2 ಉಳಿಕೆ 68:1ಬಿ 68:2 0-02 0-22 

ನಂಜುಂಡಪ್ಪ 
31 | ಕೆ. ಟಿ. ರಾಜಗೋಪಾಲಸ್ವಾಮಿ ಬಿನ್‌ ಕೆ.ಟಿ. ರಾಜಗೋಪಾಲಸ್ವಾಮಿ, | 68:2 is 62 i 68:1ಸಿ 68:3 0-11 1-19 
ಕೆ. ತಿಮ್ಮಯ್ಯ ಡಿ. ಕೆ. ವೆಂಕಟಯ್ಯ ಬಿನ್‌ ಡಿ. ಕೆ. ವೆಂಕಟಯ್ಯ ಉಳಿಕೆ 
ದೊಡ್ಡಯೇಯ 
32 | ನಂದೀಶಯ್ಯ ಬಿನ್‌ ಸಿದ್ದರಾಮಯ್ಯ ನಂದೀಶಯ್ಯ 68:3 ಭಾಗಾಯ್ತು 61 ಉಳಿಕೆ 68:2 ಉಳಿಕೆ 0-08 0-86 
60 
33  ದೊಡ್ಡಸಿದ್ದಯ್ಯ, ಚಿಕ್ಕಸಿದ್ದಯ್ಯ ಕೆಂಚಯ್ಯ ಬಿನ್‌ | ದೊಡ್ಡಸಿದ್ದಯ್ಯ 69 ಭಾಗಾಯ್ತು | ಉಳಿಕೆ | 68:1ಎ 70 67 0-02 0-22 
ಚಿಕ್ಕಸಿದ್ದಯ್ಯ ಪರಮೇಶ್ವರಯ್ಯ ಬಿನ್‌ ಪರಮೇಶ್ವರಯ್ಯ ಚಿಕ್ಕಸಿದ್ದಯ್ಯ 
ಚಿಕ್ಕಸಿದ್ದಯ್ಯ ಸಿದ್ದಯ್ಯ ಬಿನ್‌ ಚಿಕ್ಕಸಿದ್ದಯ್ಯ ಸಿದ್ದಲಿಂಗಯ್ಯ, ಪ್ರೇಮಕ್ಕ 
ಸಿದ್ದಲಿಂಗಯ್ಯ ಬಿನ್‌ ಚಿಕ್ಕಸಿದ್ದಯ್ಯ ರಾಜಶೇಖರಯ್ಯ ಸಿದ್ದಯ್ಯ, 
ರಾಜಶೇಖರಯ್ಯ ಬಿನ್‌ ಚಿಕ್ಕಸಿದ್ದಯ್ಯ ಪ್ರೇಮಕ್ಕ | ಕೆಂಪಯ್ಯ ರಾಜಶೇಖರಯ್ಯ 
ಕೋಂ ಕೆಂಪಸಿದ್ದಯ್ಯ ಸಿದ್ದಲಿಂಗಯ್ಯ ಬಿನ್‌ ಉರುಫ್‌ 
ದೊಡ್ಡಸಿದ್ದಯ್ಯ ರಾಜಶೇಖರಯ್ಯ ಉರುಫ್‌ ಕೆ. ಸಿ. ರಾಜಕುಮಾರ್‌ 
ಕೆ. ಸಿ. ರಾಜಕುಮಾರ್‌ ಬಿನ್‌ ಚಿಕ್ಕಸಿದ್ದಯ್ಯ 
34 |ಕೆ. ಎನ್‌ ನಾಗೇಶ್‌ ಬಿನ್‌ ಲೇ. ನಂಜುಂಡಪ್ಪ | ಈಶ್ವರಯ್ಯ ಕೆ.ಎನ್‌.ನಾಗೇಶ್‌ 67 ಖುಷ್ಕಿ ಉಳಿಕೆ 68:1ಎ 69 65:1 0-02 0-07 
ರಂಗಸ್ವಾಮಿ ಬಿನ್‌ ಲೇ. ನಂಜುಂಡಪ್ಪ ರಂಗಸ್ವಾಮಿ 
ಈಶ್ವರಯ್ಯ ಬಿನ್‌ ಲೇ. ನಂಜುಂಡಪ್ಪ 
35 | ಶಿವಕುಮಾರ್‌ ಬಿನ್‌ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಶಿವಕುಮಾರ್‌ | 65:1 | ಭಾಗಾಯ್ತು ಕೆ ಕ 67 65:2 0-02 0-25 
ಕೆ. ಎಸ್‌. ರೇಣುಕಯ್ಯ ಬಿನ್‌ ಸಿದ್ದರಾಮಯ್ಯ | ಕೆ.ಎಸ್‌. ರೇಣುಕಯ್ಯ 
36 | ಬಸವರಾಜು ಬಿನ್‌ ಮುರುಡಯ್ಯ ಬಸವರಾಜು 65:2 | 68:1ಬಿ | 651 64:1 0-01, 0-09 
37 | ಬಸವರಾಜು ಬಿನ್‌ ಮುರುಡಯ್ಯ ಬಸವರಾಜು 64:1 | ಸ 65:2 64:2 0-11 0-16 
38 | ಶಿವಾನಂದಯ್ಯ, ಲಿಂಗದೇವರು ಬಿನ್‌ ಶಿವಾನಂದಯ್ಯ ಲಿಂಗದೇವರು 64:2 i ವ 68:1ಸಿ 64:1 62 0-02 0-25 
ನಂಜುಂಡಪ್ಪ 
39 |ಕೆ. ಟಿ. ಗೋಪಾಲಸ್ವಾಮಿ ಬಿನ್‌ ಕೆ. ತಿಮ್ಮಯ್ಯ | ಕೆ. ಟಿ. ಗೋಪಾಲಸ್ವಾಮಿ 62 ಭಾಗಾಯ್ತು ಉಳಿಕೆ 68:2 64:2 68:2 0-0], 0-06 
ಡಿ. ಕೆ. ವೆಂಕಟಯ್ಯ ಬಿನ್‌ ದೊಡ್ಡಯ್ಯ ಡಿ.ಕೆ. ವೆಂಕಟಯ್ಯ 
40 | ಟಿ. ಶಿವಣ್ಣ ಬಿನ್‌ ಮುದ್ದೇಗೌಡ ಟಿ. ಶಿವಣ್ಣ 61 ಖುಷ್ಕಿ (4 68:3 62 60 0-05 0-20 















































ಭಾಗ - ೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಸೆಪ್ಟೆಂಬರ್‌ ೧೬, ೨೦೦೪ ೭೭೩ 
1 2 3 4 5 6 7 8 9 10 11 
41 | ಟಿ. ಬಿ. ಸಿದ್ದರಾಮಯ್ಯ ಬಿನ್‌ ಬೋರಪ್ಪ, ಬೋರಪ್ಪ ಮಹದೇವಯ್ಯ 60 ಖುಷ್ಕಿ ಉಳಿಕೆ ಉಳಿಕೆ 68:3 ನಿಟ್ಟೂರು 0-06 0-24 

ಮಹದೇವಯ್ಯ ಬಿನ್‌ ಸಿದ್ದರಾಮಯ್ಯ ಸುಮಿತ್ರಮ್ಮ 61 ಅಮಾನಿ 
ಸುಮಿತ್ರಮ್ಮ ಕೋಂ ಕಲ್ಲೇಶಪ್ಪ ಕೆರೆಗಡಿ 
42 | ಶಂಬಣ್ಣ ಬಿನ್‌ ರಂಗಪ್ಪ ಲಕ್ಷ್ಮಮ್ಮಕೋಂ ಶಂಭಣ್ಣ ಸಿದ್ದರಾಮೇಗೌಡ 105:1 4 106 ಉಳಿಕೆ ಕೋಡಿ 105:2 0-23 0-75 
ವೆಂಕಟಯ್ಯ ಉಳಿಕೆ ನಾಗೇನ 
ಹಳ್ಳಿಗಡಿ 
43 |ಕೆ. ಆರ್‌. ವೀರೇಗೌಡ ಬಿನ್‌ ರಂಗಣ್ಣ ಕೆ. ಆರ್‌. ವೀರೇಗೌಡ 105:2 ” 4 4 105:1 111 0-171; 0-56 
44 | ದೊಡ್ಡಹನುಮಂತಪ್ಪ ಬಿನ್‌ ಪುಟ್ಟಯ್ಯ ದೊಡ್ಡಹನುಮಂತಪ್ಪ, 106 ಳೆ 107:1ಎ | 105:2 ಕೋಡಿ ಉಳಿಕೆ 0-31 0-12 
ಮುದ್ದಯ್ಯ ಬಿನ್‌ ಲೇ. ಪುಟ್ಟಯ್ಯ ಪುಟ್ಟೇಗೌಡ | ಮುದ್ದಯ್ಯ ಪುಟ್ಟೇಗೌಡ ನಾಗೇನ 111 
ಬಿನ್‌ ಮಳ್ಳೇಗೌಡ ಹಳ್ಳಿಗಡಿ 
ಉಳಿಕೆ 
45 | ಸಂಜೀವಯ್ಯ, ಹನುಮಂತಯ್ಯ ಚಂದ್ರಯ್ಯ | ಸಂಜೀವಯ್ಯ ಚಂದ್ರಯ್ಯ 107:1ಎ 3 107:2 106 ಉಳಿಕೆ 111 0-1 0-04 
ಬಿನ್‌ ದೊಡ್ಡಹನುಂತಯ್ಯ ಚಿಕ್ಕಹನುಮಂತಯ್ಯ 
46 | ದೊಡ್ಡಹನುಮಂತಯ್ಯ ಬಿನ್‌ ಪುಟ್ಟಯ್ಯ, ದೊಡ್ಡಹನುಮಂತಯ್ಯ 107:2 (4 110:2 | 107:1ಎ | ಉಳಿಕೆ 111 0-01 0-04 
ಬಸವರಾಜು ಬಿನ್‌ ನಾಗಣ್ಣ, ಶಿವರುದ್ರಯ್ಯ ಬಸವರಾಜು ಶಿವರುದ್ರಯ್ಯ, 
ಬಿನ್‌ ನಾಗಣ್ಣ, ಗಂಗಾಧರಯ್ಯ ಬಿನ್‌ ನಾಗಣ್ಣ ಗಂಗಾಧರಯ್ಯ 
47 | ದೇವೀರಮ್ಮಕೋಂ ಲೇ. ಶಿವಣ್ಣ ದೇವೀರಮ್ಮ 110:2 | ಭಾಗಾಯ್ತು | 1ರಕೆರೆ | 107:2 i A 0-02 0-22 
ಖುಷ್ಮಿ 0-01 0-08 
48 | ಪಾಲಮ್ಮಕೋಂ ನಂಜೇಗೌಡ ದೇವೀರಮ್ಮ | ದೇವೀರಮ್ಮ ಪಾಲಮ್ಮ 111 ಗ ಉಳಿಕೆ 105:2 ಉಳಿಕೆ 0-01 0-03 
ಕೋಂ ಲೇ. ಶಿವಣ್ಣ ಲಲಿತಮ್ಮ ಕೋಂ ಲೇ. ಲಲಿತಮ್ಮ ರಾಜಣ್ಣ ಕೆಪಿ ಭಾಗಾಯ್ತು 106 0-8, 0-89 
ಚಂದ್ರಶೇಖರಯ್ಯ, ರಾಜಣ್ಣ ಬಸವರಾಜು, ಸಿದ್ದರಾಮಯ್ಯ 
ಕೆ. ಪಿ. ಬಸವರಾಜು, ಸಿದ್ದರಾಮಯ್ಯ 
49 | ಎಂ. ಸಿ. ಶ್ಯಾಮಸುಂದರ್‌ ಬಿನ್‌ ಎಂ. ಸಿ. ಶ್ಯಾಮಸುಂದರ್‌ 98:1 ಖುಷ್ಕಿ ಉಳಿಕೆ | ಉಳಿಕೆ 97 | ಹಲಸಿನ 98:2 0-02 0-71 
ಚಂದ್ರಶೇಖರಯ್ಯ ಎಂ. ಸಿ. ಭಾಗಾಯ್ತು ನಾಗೇನ 0-06 
ಹಳ್ಳಿಗಡಿ 
ಉಳಿಕೆ 
50 | ಎಂ. ಸಿ. ಶ್ಯಾಮಸುಂದರ್‌ ಬಿನ್‌ ಎಂ. ಸಿ. ಶ್ಯಾಮಸುಂದರ್‌ 98:2 | ಭಾಗಾಯ್ತು | ಉಳಿಕೆ 97 98:1 96 0-31 0-35 








ಚಂದ್ರಶೇಖರಯ್ಯ ಎಂ. ಸಿ. ರಾಜಶೇಖರಯ್ಯ 
ಬಿನ್‌ ಶಿವಣ್ಣ ಹೆಚ್‌. ಎಸ್‌. ರುದ್ರಮೂರ್ತಿ 
ಬಿನ್‌ ಶಿವಣ್ಣ 





ರಾಜಶೇಖರಯ್ಯ 
ಹೆಚ್‌. ಎಸ್‌. ರುದ್ರಮೂರ್ತಿ 



















































































೭೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೬, ೨೦೦೪ ಭಾಗ - ೬ 
1 2 3 4 5 6 7 8 9 10 11 
51 | ಎಂ. ಸಿ. ಶ್ಯಾಮಸುಂದರ್‌ ಬಿನ್‌ ಎಂ. ಸಿ. ಶ್ಯಾಮಸುಂದರ್‌ 97 ಭಾಗಾಯ್ತು | 98:1-2 | ಉಳಿಕೆ ಉಳಿಕೆ | ಕೆರೆಅಂಗಳ 0-31, 0-15 

ಎಂ. ಆರ್‌. ಚಂದ್ರಶೇಖರಯ್ಯ 
ಒಟ್ಟು ವಿಸ್ತೀರ್ಣ | 4-30 11-80 
5. ಗ್ರಾಮ: ಹಲಸಿನನಾಗೇನಹಳ್ಳಿ 
52 | ಶೀಬಿನಯ್ಯ ಬಿನ್‌ ಶೀಬಣ್ಣ ಹೆಚ್‌.ಎಸ್‌. ಮಹಾದೇವಯ್ಯ 48 ಖುಷ್ಕಿ ಉಳಿಕೆ ಉಳಿಕೆ ಮೈನರ್‌ ಉಳಿಕೆ 0-13 0-39 
ಹಟ್ಟಿ 1 
53 | ಹೆಚ್‌. ಆರ್‌. ನಂಜುಂಡಯ್ಯ ಬಿನ್‌ ಹೆಚ್‌.ಆರ್‌. ನಂಜುಂಡಯ್ಯ 49 (4 ಉದ್ದೆ ಹಟ್ಟಿ ಉಳಿಕೆ ಉಳಿಕೆ 0-14 0-46 
ರಾಮಯ್ಯ, ಚಂದ್ರಯ್ಯ ಚಂದ್ರಯ್ಯ ಬಿನ್‌ ಚಂದ್ರಯ್ಯ, ರೇಣುಕಾರಾಧ್ಯ ಸ 
ರಾಮಯ್ಯ ರೇಣುಕಾರಾಧ್ಯ ಬಿನ್‌ ಬಸಪ್ಪ ಕೆರೆ 79 
54 | ಆರ್‌. ನಂಜಪ್ಪ ಬಿನ್‌ ರುದ್ರಪ್ಪ ಆರ್‌. ನಂಜಪ್ಪ 54:1 ಕ ಉಳಿಕೆ 55 ಟೆ 54:2 0-02 0-07 
55 | ಎನ್‌. ಶಿವಲಿಂಗಯ್ಯ ಬಿನ್‌ ಸಿದ್ದಪ್ಪ ಎನ್‌. ಶಿವಲಿಂಗಯ್ಯ 54:2 ತ | 54:1 54:3 0-02 0-07 
56 | ಎನ್‌. ಶಿವಲಿಂಗಯ್ಯ ಬಿನ್‌ ಸಿದ್ದಪ್ಪ ಎನ್‌. ಶಿವಲಿಂಗಯ್ಯ 54:3 4 4 ik 54:2 54:4 0-04 0-13 
57 | ಎನ್‌. ಶಿವಲಿಂಗಯ್ಯ ಬಿನ್‌ ಸಿದ್ದಪ್ಪ ಎನ್‌. ಶಿವಲಿಂಗಯ್ಯ 54:4 8 ( ” 54:3 ಕೋಡಿ 0-02 0-07 
ನಾಗೇನ 
ಹಳ್ಳಿಗಡಿ 
58 | ಬೋರಯ್ಯ ಬಿನ್‌ ಲಿಂಗಣ್ಣ ರಂಗಣ್ಣ ಬಿನ್‌ ಬೋರಯ್ಯ ರಂಗಣ್ಣ, 55 i 54:1, ಉಳಿಕೆ ಮೈನರ್‌ (4 0-23 0-75 
ಲಿಂಗಣ್ಣ ಶಿವಲಿಂಗಯ್ಯ ಬಿನ್‌ ಪರ್ವತಯ್ಯ | ಶಿವಲಿಂಗಯ್ಯ ಸಿದ್ದಲಿಂಗಯ್ಯ 24 1 
ಸಿದ್ದಲಿಂಗಯ್ಯ ಬಿನ್‌ ಪರ್ವತಯ್ಯ 
ಒಟ್ಟು ವಿಸ್ತೀರ್ಣ 1-20 1-94 
6. ಗ್ರಾಮ: ಸಮುದ್ರನ ಕೋಟೆ 
59 | ದಾಸಪ್ಪ ಬಿನ್‌ ವೀರಯ್ಯ ಕೃಷ್ಣಯ್ಯ ಬಿನ್‌ ದಾಸಪ್ಪ ಕೃಷ್ಣಯ್ಯ ಈರಯ್ಯ 18:6 ಖುಷ್ಕಿ ತ್ಯಾಗ 19:6 ವಿನಾ 14 | ಉಳಿಕೆ 0-05 0-14 
ಗೋವಿಂದಯ್ಯ ಈರಯ್ಯ ಬಿನ್‌ ಟೂರು ಉಳಿಕೆ 
ಗೋವಿಂದಯ್ಯ ಗಡಿ 
60 | ದಾಸಪ್ಪ ಬಿನ್‌ ವೀರಯ್ಯ ದಾಸಪ್ಪ 19:6 > 18:6 19:5 ಉಳಿಕೆ ಉಳಿಕೆ 0-03 0-01 
61 | ಕುಂಭಯ್ಕ ಬಿನ್‌ ನರಸಯ್ಯ ಲಕ್ಷ್ಮಯ್ಯ ಬಿನ್‌ | ಕುಂಭಯ್ಯ ಲಕ್ಷ ಯ್ಯ ದಾಸಪ್ಪ, | 19:5 ಖುಷ್ಕಿ ಉಳಿಕೆ ಉಳಿಕೆ ಉಳಿಕೆ 19:3 0-11 0-36 
ವೀರಯ್ಯ ದಾಸಪ್ಪ ಬಿನ್‌ ವೀರಯ್ಯ ನರಸಯ್ಯ | ಅರ್ಜುನಯ್ಯ 19:6 
ಬಿನ್‌ ಕುಂಭಯ್ಯ ಅರ್ಜುನಯ್ಯ ಬಿನ್‌ 
ಭೀಮಯ್ಯ 























































































































ಭಾಗ - ೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಸೆಪ್ಟೆಂಬರ್‌ ೧೬, ೨೦೦೪ ೭೭೫ 
1 2 3 4 5 6 7 8 9 10 11 
62 | ಕುಂಭಯ್ಯ ಬಿನ್‌ ಕುಂಬನರಸಯ್ಯ ಕುಂಭಯ್ಯ 19:3 ಖುಷ್ಕಿ ಉಳಿಕೆ ಉಳಿಕೆ 19:5 19:1 0-03 0-10 
63 | ಚಿಕ್ಕನರಸಯ್ಯ ಬಿನ್‌ ಚನ್ನಯ್ಯ ಕುಂಭಯ್ಯ ಚಿಕ್ಕನರಸಯ್ಯ ಕುಂಭಯ್ಯ 19:1 ವ.ಭಾ ಡೆ 3 19:3 19:2 0-03 0-25 

ಬಿನ್‌ ನರಸಯ್ಯ 
64 | ಕೃಷ್ಣಯ್ಯ ಬಿನ್‌ ಗೋವಿಂದಯ್ಯ ಈರಯ್ಯ ಕೃಷ್ಣಯ್ಯ ಈರಯ್ಯ ದಾಸಪ್ಪ, 19:2 3 1 4 19:1 19:4 0-02 0-17 
ಬಿನ್‌ ಗೋವಿಂದಯ್ಯ ದಾಸಪ್ಪ ಬಿನ್‌ ಕುಂಭಯ್ಯ ಲಕ್ಷ ಯ್ಯ, 
ವೀರಯ್ಯ ಕುಂಭಯ್ಕ ಬಿನ್‌ ನರಸಯ್ಯ ವೀರಯ್ಯ 
ಲಕ್ಷ್ಮಯ್ಯ ಬಿನ್‌ ವೀರಯ್ಯ ವೀರಯ್ಯ ಬಿನ್‌ 
ದಾಸಪ್ಪ 
65 | ಬಿ. ಕರಿಗಿರಯ್ಯ ಬಿನ್‌ ಭೋಗಯ್ಯ ಬಿ. ಕರಿಗಿರಯ್ಯ 19:4 (4 ii ಸ 19:2 ಅದಲಗೆರೆ 0-02 0-17 
ಸ.ನಂ. 
117:1 
ಒಟ್ಟು ವಿಸ್ತೀರ್ಣ | 0-26, 1-20 
7. ಗ್ರಾಮ: ಅದಲಗೆರೆ 
66 | ಅರ್ಜುನಯ್ಯ ಬಿನ್‌ ಬಾವಯ್ಯ ಧರ್ಮಯ್ಯ | ಅರ್ಜುನಯ್ಯ ಧರ್ಮಯ್ಯ 117:1 ಭಾಗಾಯ್ತು ಉಳಿಕೆ ಉಳಿಕೆ ಸಮುದ್ರನ 117:2 0-03 0-34 
ಬಿನ್‌ ಬಾಮಯ್ಯ ಧರ್ಮಯ್ಯ, ಮಲ್ಲಯ್ಯ ಕೋಟೆ 
ಸ.ನಂ. 
19:4 
67 | ಮಲ್ಲಯ್ಯ ಬಿನ್‌ ಧರ್ಮಯ್ಯ ಧರ್ಮಯ್ಯ 117:2 | ೫ 2 117:1 117:3ಎ 0-01 0-11 
68 | ಹೊನ್ನಪ್ಪ ಬಿನ್‌ ನಂಜಪ್ಪ ಹನುಮಯ್ಯ 173ಎ | ಖುಷ್ಕಿ 1 p 172 | 1174 | 0-01 0-04 
69 | ಅರ್ಜುನಯ್ಯ ಬಿನ್‌ ಬಾಮಯ್ಕ ಧರ್ಮಯ್ಯ | ಅರ್ಜುನಯ್ಯ ಧರ್ಮಯ್ಯ 117:4 ಚೆ ೫ ಕ 173 | 117:5 0-2; 0-09 
ಬಿನ್‌ ಬಾಮಯ್ಯ 
70 | ಮಲ್ಲಯ್ಯ ಬಿನ್‌ ಧರ್ಮಯ್ಯ ಧರ್ಮಯ್ಯ 117:5 | K ks 117:4 117:6 0-02 0-07 
71 | ಉಡುಸಮ್ಮ ಕೋಂ ಯಲ್ಲಯ್ಯ ಉಡುಸಮ್ಮ 117:6 4 4 ಕೆ 117:5 118 0-03 0-11 
72 | ಕೃಷ್ಣಪ್ಪ ಬಿನ್‌ ಲಕ್ಷ್ಮೀಪತಯ್ಯ ಕೃಷ್ಣಪ್ಪ ರಾಘವೇಂದ್ರಯ್ಯ 118 % ಸ್ತ 4 117:6 ಉಳಿಕೆ 0-03 0-11 
ರಾಘವೇಂದ್ರಯ್ಯ ಬಿನ್‌ ಕೃಷ್ಣಪ್ಪ ಕ್ಯ 
ಒಟ್ಟು ವಿಸ್ತೀರ್ಣ 0-15 0-87 
8 ಗ್ರಾಮ: ಉದ್ದೆಹೊಸಕೆರೆ 
[ಎಇ 
73 | ಸಿದ್ದಗಂಗಮ್ಮ ಕೋಂ ಶ್ರೀಕಂಠಯ್ಯ ಸಿದ್ದಗಂಗಮ್ಮ 79 ವಭಾ 78 ಕೆರೆ ಹಲಸಿನ 80 ಉಳಿಕೆ 0-14 1-76 
ಕಾಲುವೆ ನಾಗೇನ 























ಹಳ್ಳಿ ಗಡಿ 





























































































































ಶು ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೬, ೨೦೦೪ ಭಾಗ - ೬ 
1 3 4 6 7 8 9 10 11 
74 | ದ್ಯಾವಗಯ್ಯ ಬಿನ್‌ ಕೆಂಚಯ್ಯ ಶಿವಲಿಂಗಯ್ಯ | ದ್ಯಾವಗಯ್ಯ 80 ಖುಷ್ಕಿ 78 ಕೆರೆ | ಹಲಸಿನ ಉಳಿಕೆ 79 0-02 0-07 

ಬಿನ್‌ ಪರ್ವತಯ್ಯ ಸಿದ್ದಲಿಂಗಪ್ಪ ಬಿನ್‌ ಹೆಚ್‌.ಎನ್‌. ಪರಮೇಶ್ವರಯ್ಯ ಕಾಲುವೆ | ನಾಗೇನ 
ಪರ್ವತಯ್ಯ ಹೆಚ್‌.ಎಂ. ರಾಮಯ್ಯ ಬಿನ್‌ | ಶಿವಲಿಂಗಯ್ಯ ಸಿದ್ದಲಿಂಗಪ್ಪ ಹಳ್ಳಿ ಗಡಿ 
ಮಲ್ಲಿಕಾರ್ಜುನಯ್ಯ ಹೆಚ್‌.ಎನ್‌. ಹೆಚ್‌.ಎಂ. ರಾಮಯ್ಯ 
ಪರಮೇಶ್ವರಯ್ಯ ಬಿನ್‌ ನಂಜಪ್ಪ, ಕರಿಯಪ್ಪ | ಕರಿಯಪ್ಪ 
ಬಿನ್‌ ದ್ಯಾವಗಯ್ಯ 
ಒಟ್ಟು ವಿಸ್ತೀರ್ಣ 0-16 1-83 
ಘೋಷ್ಟಾರೆ 
ಗ್ರಾಮ ಖುಷ್ಕಿ ತರಿ ಬಾಗಾಯ್ತು ವ.ಭಾಗಾಯ್ತು ಒಟ್ಟು 
1.  ತ್ಕಾಗಟೂರು ಅಮಾನಿಕೆರೆ - 0-371 0-43, 1-02 
2. | ತ್ಯಾಗಟೂರು 0-01], 0-03], - - 0-04”, 
3. | ಕೋಡಿನಾಗೇನಹಳ್ಳಿ 2-361 - 1-321 0-02 4-301) 
4. ಹಲಸಿನನಾಗೇನಹಳ್ಳಿ 1-20 ಎ ೭ 1-20 
5. | ಸಮುದ್ರನಕೋಟೆ ' 0-19, - - 0-07 0-261, 
6. | ಅದಲಗೆರೆ 0-113, 0-04 - 0-15, 
7. | ಉದೆಹೊಸಕೆರೆ 0-02 - - 0-14 0-16 
5 ಜುಂಲಾ| 5-10 1-00 2-01 0-33 8-351, 
ಪಿ.ಆರ್‌ .338 ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು. 


ಭೂಸ್ವಾಧೀನ ಅಧಿನಿಯಮ ಪ್ರಕರಣ 17(1)ರ ಅನ್ವಯ 6(1)ನೇ ಪ್ರಕರಣದ ಮೇರೆಗಿನ ಅಧಿಸೂಚನೆಗೆ ತಿದ್ದೋಲೆ ಅಧಿಸೂಚನೆ ನಂ. ಕಂಇ:17:ಭೂ 
ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ ಗೇಜ್‌ ಲೈನ್‌ ನಿರ್ಮಾಣಕ್ಕಾಗಿ ಹರೆಪನಹಳ್ಳಿ ತಾಲ್ಲೂಕು, ಹರಪನಹಳ್ಳಿ ಗ್ರಾಮದ 


373:ಎ ಜಮೀನನ್ನು ಭೂಸ್ವಾಧೀನ 


ಕಂದಾಯ ಸಚಿವಾಲಯ 


ಕಾಯ್ದೆಯ ಕಲಂ 6(1)ರ ಅಧಿಸೂಚನೆಯಲ್ಲಿ ಕ್ರಮ ಸಂಖ್ಯೆ 1,2,13 ರಲ್ಲಿ ಘೋಷಣೆ ಆಗಿರುವುದನ್ನು ಈ ಕೆಳಕಂಡಂತೆ ತಿದ್ದೋಲೆ ಮಾಡಲಾಗಿದೆ. 


ಸ್ವಾಚ 2004 ದಿನಾಂಕ: 27ನೇ ಆಗಸ್ಟ್‌ 2004 
ೈ॥ pk ್ಸಿ ಸರ್ವೆ ನಂಬರ್‌ 393: ಎ, 393:ಬ ಹಾಗೂ 
ಹ ಸಂಬಂಧಿಸಿದಂತೆ ದಿನಾಂಕ: 20.3.2004 ರಂದು ಕರ್ನಾಟಕ ರಾಜ್ಯಪತ್ರ ವಿಶೇಷ ಪತ್ರಿಕೆ ಭಾಗ-6 ಪುಟ 1 ರಿಂದ 6 ರವರೆಗೆ ಪುಟಗಳಲ್ಲಿ ಪ್ರಕಟವಾಗಿರುವ ಭೂಸ್ವಾಧೀನ 



























































ಅನುಸೂಚಿ 
ಜಿಲ್ಲೆ: ದಾವಣಗೆರೆ, ತಾಲ್ಲೂಕು: ಹರಪನಹಳ್ಳಿ, ಹೋಬಳಿ; ಹರಪನಹಳ್ಳಿ, ಗ್ರಾಮ: ಹರಪನಹಳ್ಳಿ, 
ಕ್ರ.ಸಂ. 6(1)ರ ರಾಜ್ಯಪತ್ರದಲ್ಲಿ ಪ್ರಕಟವಾಗಿರುವಂತೆ ದಿನಾಂಕ: 20.3.2004 ತಿದ್ದೋಲೆ ಮಾಡಲಾದ ವಿವರ 
6(1)ರ ಸರ್ವೆ ಪೂರ್ವ ಉತ್ತರ ವಿಸ್ತೀರ್ಣ 6(1)ರ ಸರ್ವೆ ಪೂರ್ವ ಉತ್ತರ ವಿಸ್ತೀರ್ಣ 
ಕ್ರ.ಸಂ. ನಂಬರ್‌ ಕ್ರ.ಸಂ. ನಂಬರ್‌ 
1 2 3 4 5 6 7 8 9 10 11 
1 1 393:ಎ 393:ಬಿ 392:ಎ ಪೈಕಿ 0-47 1 392:ಎ 392:ಬಿ 392:ಎ ಪೈಕಿ 0-47 
2 2 393:ಬಿ 393 393:2 ಮತ್ತು 1-08 2 392:ಬಿ 393 392:ಎ ಮತ್ತು 1-08 
392:ಬಿ ಪೈಕಿ 392:ಬಿ ಪೈಕಿ 
3 13 373:ಎ 372:ಬಿ 372:ಎ ಪೈಕ 3-05 13 372:ಎ 372:ಬಿ 372:ಎ ಪೈಕ 3-05 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.339 ಹೆಚ್‌. ರೋಡ್ರಿಗ್ಸ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ವಾ). 


